ಮಾನಸ 


ತಿಂಗಳ ಪತ್ರಿಕೆ 


ಸಂಪುಟ : 20 


ಡಿಸೆಂಬರ್‌ : 2001 


ಸಂಪಾದಕೀಯ ಮಂಡಳಿ : 

ರಾಜೇಶ್ವರಿ ಎಚ್‌. ಎಸ್‌. 

ಚಂಪಾವತಿ ಎಚ್‌. ಎಸ್‌., ಸರಸ್ವತಿ ದು. 

ಸವಿತ ಎ., ಗೀತಾ, ವೆಂ. ವನಜಾ, ನೀಲಾಂಜನ 
ಶ್ಯಾಮಲ್ಲ ಬಿ. ಎನ್‌. ಶಾರದ 

ಹೆಚ್‌. ಎಸ್‌. ಪುಷ್ಪ, ಜಿ. ವಿ. ವೇದವಲ್ಲಿ 
ಲಕ್ಷ್ಮಿ ಎ., ವತ್ಸಲಾ ವೈ.ಎಸ್‌. 


ಸಲಹೆ - ಸಹಕಾರ : 


ಇಛಾ ವಿಜಯಾ 


ವಿಳಾಸ 

“ಮಾನಸ” ತಿಂಗಳ ಪತ್ರಿಕೆ 

ಪಂಚಾಯಿತಿ ರಸ್ತೆ 

ಕಾಡುಗೋಡಿ ಪೋಸ್ಟ್‌ 

ಬೆಂಗಳೂರು - 560 067 

ಇ-ಮೈಲ್‌ : manasapathrike @ yahoo.co.in 


ಬಿಡಿಪ್ರತ 5-00 ರೂ. 
ವಾರ್ಷಿಕ ಚಂದಾ 50-00 ರೂ. 


ಒಂದು ವಿಶೇಷ ಸಂಚಿಕೆಯೊಂದಿಗೆ 
ಒಟ್ಟು ಹನ್ನೊಂದು ಸಂಚಿಕೆಗಳು 


ಈ ಸಂಚಿಕೆಯಲ್ಲಿ ...... 


ಜಾಗತೀಕರಣ ಹಾಗೂ ಏಷಿಯಾದ ಮಹಿಳೆಯರ ಸ್ಥಿತಿ-ಗತಿ 
ಕನ್ನಡಕ್ಕೆ : ರಾಜೇಶ್ವರಿ ಎಚ್‌ ಎಸ್‌. 


ನಿವೇದನೆ 
ಹ ವಿಜಯಲಕ್ಷ್ಮಿ ಮನಾಪುರ 
ಇಸ್ರೇಲ್‌ ಮಹಿಳೆಯರ ಕುರಿತು ಒಂದು ಚಿತ್ರಣ 
೩ ಹೇಮಲತ ಎಚ್‌.ಎಂ. 
ನಕ್ಕುಬಿಡು ಗೆಳತಿ 
ಜ ಹಂಸಾ ಆರ್‌. 
ಭೂಮಿಗಾಥೆ 
ಜಣ ದಾ. ವಸುಂಧರಾ ಬೂಪತಿ 


ಬುಮಿಯಾಮ್‌ ಬುದ್ದ ಮತ್ತು ಆಫ್ಸಾನ್‌ ಯುದ್ದ 
| ಹ ರಂಜಾನ್‌ ದರ್ಗಾ 
ಶ್ರೀಮನ್ನಾರಾಯಣನ ಕ್ಯಾಲೆಂಡರ್‌ 
ತ ವೇದಜಿವಿ. 
ಅಮ್ಮ 
ಹ ಡಾ ಆರ್‌್‌ ಸುನಂದಮ್ಮ, ಮೈಸೂರು 
ದುಃಖ ಮಹಿಳೆಯರಿಗೊಂದು ಆಶ್ರಮ ಕೇವಲ ಉಪದೇಶವಲ್ಲ 
೩ ವಿಮಲ 
ಗುಲ್‌ ಮೊಹರ್‌ ಮಾತಾಡಿದಾಗ 
ಜ ಎಸ್‌. ನಾಗರತ್ವ ತುಮಕೂರು 


ಲೈಂಗಿಕ ಅತ್ಕಾಚಾರದ ಹಿಂದಿರುವ ಶಕ್ತಿಗಳು 
ಜ ಜಯಶ್ರೀ ಕುಶಾಲನಗರ 
ಹೆಣ್ಣು ಸವ್ಮಸಾಚಿ 
ಜ ಕೃಪೆ:"ಭುವನದ ಬೆಡಗು', ಕೆ ಪಟ್ಟಸ್ತಾಮಿ 


ಮಾನಸ ಪ್ರತಿಗಳಿಗಾಗಿ | 
ಜಾ) 

ಮೈಸೂರು | 

ಮೈಸೂರಿನಲ್ಲಿರುವ ಓದುಗರು ಮಾನಸ - 

ಪ್ರತಿಗಳಿಗಾಗಿ ಹಾಗೂ ಚಂದಾ ನವೀಕರಣಕ್ಕಾಗಿ | 

ಸಂಪರ್ಕಿಸಿ | 

ವೆಂ. ವನಜ 


2329, 12ನೇ ಮೇನ್‌, 2ನೇ ಹಂತ 


Js 
| 
| 
| 
| 
| 
| 
| 
| 
| ವಿಜಯನಗರ, ಮೈಸೂರು - 570 017 


ಸಂಪಾದಕರು, ಪ್ರಕಾಶಕರು ಹಾಗೂ ಮುದ್ರಕರು : ಮಾನವಿ ಮುದ್ರಣಾಲಯ 
ಪಂಚಾಯಿತಿ ರಸ್ತೆ, ಕಾಡುಗೋಡಿ ಅಂಚೆ, ಬೆಂಗಳೂರು - 560 067 


ಸಂಪಾದಕೀಯ 


60-705 ದಶಕದಪ್ರ ರಂಭದಲ್ಲಿ ಹಾಗೂ ಅಂತ್ಯ a 
»ಕಲ್ಪ ನೆಗಳು ಒಂದು ಹಂತದಲ್ಲಿ ಪ್ರಗತಿಪರ ಯೋಜನೆಗಳನ್ನು ಎಲ್ಲಾ ವಲಯಗಳಲ್ಲಿಯೂ 
ಹುಟ್ಟು ಹಾಕಿದ್ದ. ವು. ಶೋಷಿತ ಜನಾಂಗದವರಿಗೆ'ಧ್ವನಿ ನೀಡಬೇಕೆಂಬ ಹಂತದಲ್ಲಿ ದಲಿತರು, 
ಮಹಿಳೆಯರು, ಕಾರ್ಮಿಕರು ಹಾಗೂ ಇತರರಿಗೆ ಸಂಬಂಧಪಟ್ಟಂತೆ ಹಲವಾರು" 
ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಒತ್ತಡಗಳನ್ನು ಸರ್ಕಾರ ಹೊಂದಿತ್ತು. ಆದರೆ 
ಇತ್ತೀಚಿನ ದಿನಗಳಲ್ಲಿ ಉದಾರೀಕರಣದ ಪ್ರಭಾವದಿಂದಾಗಿ ಈ ಎಲ್ಲ ಒತ್ತ ಡಗಳೂ 

ಬಂಡವಾಳಶಾಹಿಗಳ "ಕಟ್‌ ಥ್ರೋಟ್‌ ಕಾಂಪಿಟೇಶನ್‌'ನಲ್ಲಿ ಕಡಿಮೆಯಾಗಿ "ಹಣ' ಮಾತ್ರ 
ಮುಖ್ಬಿ ಕಾಳಜಿಯಾಗತೊಡಗಿದೆ. 


” ಹೀಗೆ ಬಂಡವಾಳಶಾಹಿಯ ಮುಖಗಳು ಹೆಚ್ಚು ಗ ಸ್ಪಷ್ಟ ಗತ ರುವ ಇಂದಿನ 
»ಸರಿದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಉದಾರೀಕರಣ ತನ್ನ ಛಾಯೆಯನ್ನು 
ಬಲವಾಗಿ ಮೂಡಿಸತೊಡಗಿದೆ. ಗ್ರಾಹಕ ಪ್ರವೃತ್ತಿಯನ್ನು ಬಲಪಡಿಸುವ ಸರಕು ಸಂಸ್ಕೃತಿ 
ಸಮಾಜವಾದ ಹುಟ್ಟುಹಾಕಿದ ಸಮಾನತೆಯ ಕಲ್ಪನೆಯನ್ನು ಅಳಿಸಿಹಾಕತೊಡಗಿದೆ. ಖಾಸಗಿ 
ಸಂಸ್ಥೆಗಳೆ-ಮಹಿಳೆಯರನ್ನು ಸಶಕ್ತವಾಗಿ ಕೆಲಸಕ್ಕೆ ತೊಡಗಿಸಲು ಬೇಕಾದ ಕ್ರಶ್‌, ಮುಂತಾದ '. 
ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಬದಲಿಗೆ ಮಹಿಳೆಯರು ಹೆಚ್ಚು 


ಸ ಸ್ಪರ್ಧಾತ್ಮ ಕವಾಗಿರಬೇಕೆಂದೇ "ಆಯ್ಕೆ 'ಯನ್ನು ನೀಡುತ್ತದೆ. ಕಡಿಮೆ ದರ್ಜೆಯ ಕೆಲಸ, 


ಕೆಲಸದಿಂದ ತೆಗೆದುಹಾಕುವುದು. ಮದುವೆಯಾದರೆ ಕೆಲಸ ನೀಡದೇ ಇರುವುದು ಇಂತಹ ' 
ಪ್ರವ್ಯ ತ್ರಿ ಗಳು ಹೆಚ್ಚಾಗತೊಡಗಿವೆ. ಹಾಗಾಗಿ ಮೊದಲಿಗಿಂತ ಹೆಚ್ಚಾಗಿ ಇಂದು ಮದುವೆ- 
ಕೆರಿಯರ್‌ ಮಧ್ಯದ ಸಮಸ್ಯೆಗಳು ಮಹಿಳೆಯರಲ್ಲಿ ಆತಂಕವನ್ನು ಉಂಟುಮಾಡತೊಡಗಿವೆ. 


ಈ ಉದಾರೀಕರಣ ಭಾಷೆ, ಸಂಸ್ಕೃತಿಯ ಬೇರುಗಳನ್ನು "ಹಣ'ದ ಬೆಲೆಯಲ್ಲಿ 
ಅಳೆಯುವಂತಹ "ಇಂದಿನ ಸಂದರ್ಭದಲ್ಲಿ ಸಾಹಿತ್ಯ, ನಾಟಕ, ಸಿನಿಮಾದಂತಹ 
ಮಾಧ್ಯಮಗಳೂ ಸಹ ಬಹಳಷ್ಟು ಒತ್ತಡಕ್ಕೆ ಒಳಗಾಗತೊಡಗಿವೆ. ಜನರನ್ನು ಮನರಂಜನೆ 
ಗೊಳಿಸುವಂತಹ ಕಡಿಮೆ ದರ್ಜೆಯ ಕಾನೂನುಗಳನ್ನು ಜನ ಮಾಧ್ಯಮಗಳಿಂದ 
“ನಿರೀಕ್ಷ ಸುವಂತಾಗಿದೆ. ಗಂಬೀರ ಆಲೋಚನೆಯ ಹಾಗೂ ಸ್ಥಳೀಯ ಭಾಷೆ ಷೆಯ 
ಸಾಧ್ಯ ತೆಗಳನ್ನೆ € ಉದಾರೀಕರಣ ಮೊಟಕುಗೊಳಿಸಿದೆ. 


ಬದುಕನ್ನೇ ಕಪ್ಪಮಯವನ್ನಾಗಿಸುತ್ತಿ ರುವ ಉದಾರೀಕರಣದ ಬಂಡವಾಳ ನಮ್ಮೆಲ್ಲರ 
ದುಡಿಮೆ, ಸಮಯ, ಶ್ರಮ ಎಲ್ಲವನ್ನು ಕಸಿದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಎಲ್ಲವನ್ನೂ 
ಬಿಟ್ಟು ಚಳುವಳಿಗೆ ದುಡಿಯುವ ಕಠಿಣವಾದ ಆಯ್ಕೆಯನ್ನು ನಮ್ಮ ಮುಂದೆ ಒಡ್ಡುತ್ತಿದೆ. 
ಆದಾಗ್ಕೂ ಚಳುವಳಿಗಳು ಮುಖ್ಯ, ನಮ್ಮ ಚಿಂತನಾಕ್ರಮಗಳನ್ನು ಬಿಗಿಗೊಳಿಸುವಂತಹ 
ಕಾರ್ಯಕ್ರಮಗಳು ಮುಖ್ಯ. ಸ್ವತಂತ್ರವಾಗಿ ಚಳುವಳಿಗಳ ಕಟ್ಟುವ ಸ್ಫೂರ್ತಿ ಇಂದು 
ಅತ್ಮಗತ್ಯವಾಗಿದೆ. 


ಜಾಗತೀಕರಣದ ಮೊದಲು ಏಷಿಯಾ ಮಹಿಳೆಯರ ಸ್ಥಿತಿಗತಿ ': ಈ ಹಿನ್ನೆಲೆಯಲ್ಲಿ ಜಾಗತೀಕರಣ ವಸಾಹತುಶಾಹಿ ರೂಪದಲ್ಲಿ 
ಹೇಗಿತ್ತು ಎಂಬುದನ್ನು ಸಂಕ್ಸಿಪ.ವಾಗಿ ನೋಡುವುದು ಏಷಿಯಾಕ್ಕೆ ಕಾಲಿಟ್ಟಿತು. ಲಿಂಗ ಅಸಮಾನತೆಯಿಂದಾಗಿ ಸ್ತ್ರೀಯರು . 
. ಅತ್ಕಾವಶ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಸ್ತ್ರೀಯರ ಬದುಕಿನ ದ್ವಿತೀಯ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತು. ಮಹಿಳೆಯರಿಗೆ" 
'ಮೇಲೆಪ್ರ ಭಾವಶಾಲಿಯಾದ ಪರಿಣಾಮವನ್ನು ಬೀರುತ್ತಿದ್ದುದು' - ಅದರ ಮಾನವೀಯ ಸಾಮಥ್ಯ ೯ವನ್ನು ಬೆಳೆಸಿಕೊಳ್ಳ ಲು ಕೆಲವೇ 
ಪಿತೃಪ್ರಧಾನ ವವಸ್ಥೆ. ಏಷಿಯಾದಲ್ಲಿ ಪಿತೃಪ್ರಧಾನತೆ ಸ್ತ್ರೀಯರ ಅವಕಾಶಗಳಿದ್ದವು. ಹ ಮ 
. ಜೀವನದ; ಸಂಪೂರ್ಣ ಆಯಾಮವನ್ನು ಅಂದರೆ, ಧರ್ಮದಿಂದ ಸಾಮ್ರಾಜ್ಯಶಾಹಿ ಶಕ್ತಿ ಗಳು ಸಿ ್ರೀಯರ ಯಧಾಸ್ತಿ ತಿಯನ್ನು . 
ಹಿಡಿದು, ಮುಟ್ಟಾಗುವುದು. ಮಗುವಿನ ಜನನದವರೆಗೆ ವ್ಯಾಪಿಸಿತ್ತು. Riek ಹೋದವು. ತಮ್ಮದೇ ಆದರ 
ದೇವರ ಸೃಷ್ಟಿ ಹಾಗೂ'ಅದೇಶದಂತೆ ಸಮಾಜ ಒಪ್ಪಿಕೊಂಡಂತೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಪಿತೃಪ್ರಧಾನ 
ಸ್ತೀಯರ ಜೀವನ ದೇವರ ಹಾಗೂ ಪುರುಷರ ಸೇವೆಗೆ ವ್ಮವಸ್ಥ ಯನ್ನು ಜಾರಿಗೆ "ತರುವುದರ ಮೂಲಕ ಪಿತೃಪ್ರಧಾನ 
ಮೀಸಲಾಗಿತ್ತು. ಏಷಿಯಾದ ಸಂಸ್ಕುತಿಗಳಲ್ಲೆಲ್ಲಾ ಆಕೆ ದಾಸ್ಕ af ವ್ಯವಸ್ಥೆಯನ್ನು ಬಲಗೊಳಿಸಿದವು? ಉದಾಹರಣೆಗೆ, ಭೂಮಿಯ ' 
ಪಾತ್ರವನ್ನು ನಿರ್ವಹಿ ಸಬೇಕಾಗಿತ್ತು ಬಡತನದ ಕಾನೂನನ್ನು ಜಾರಿಗೆ ತಂದಾಗ ಪುರುಷರು ಒಂದು., 
ಹ ಏಷಿಯಾದ ಬಹುಪಾಲು ರಾಷ್ಟ್ರಗಳು' ಪ ರ ಜನಾಂಗದ, ಕುಟುಂಬದ ಅಧಿಕೃತ ಯಜಮಾನನಾದ, 
ವ್ಯವಸಾಯ ಮೂಲದ, ಫ್ಯೂಡಲ್‌ ವವಸ್ಥೆ ಸ್ಲೆಯನ್ನು ಹೊಂದಿದ್ದವು. "ವಾರಸುದಾರರ ಕಾನೂನು ಪುರುಷನನ್ನು "ಮಕ್ಕ ಛ ಅಧಿಕೃತ 
ಇವು ಪ ಪ್ರಮುಖವಾಗಿ ಆಹಾರ ಬೆಳೆಯನ್ನು ಬೆಳೆಯುತ್ತಿದ್ದವು. 'ವಾರಸುದಾರರನ್ನಾಗಿ ಮಾಡಿತು. ಕೆಲವು ಸಂಸ್ಕೃತಿಯಲ್ಲಿ ಮಾತ್ರ. 
ಇಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಉತ್ಪಾದನೆಯ ಉದಾ: ಮುಸ್ಲಿಂ ಕಾನೂನಿನಲ್ಲಿ 12 ವರ್ಷ ವಯಸ್ಸಿ ಗಿಂತ ಚಿಕ್ಕ 
| ಪ್ರಕ್ರಿಯೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದರು. ಆದರೆ ಮಕ್ಕಳ ವಾರಸುದಾರರು? ಸ್ತ್ರ €ಯರಾಗಿದ್ದಾ ರೆ. A 
ಅವರ ಶ್ರಮಕ್ಕೆ ತಕ್ಕ ಮಾನ್ಯತೆಯಾಗಲೀ ಬೆಲೆಯಾಗಲೀ ಇರಲಿಲ್ಲ. ಸಾಮ್ರಾಜ್ಯ ಶಾಹಿ ಕೃಷಿ ಪದ್ದ ತಿಯಂತಹ ಪ ಪ್ಲಾಂಟಫನ್‌? 


ಕುಟುಂಬದ ಸಂಪತ್ತು ಪುರುಷರ ಸ್ವಾಮ್ಮದಲ್ಲಿದ್ದು ದರಿಂದ ಅದರ ಜ್ಞ ಕೃಷಿಯಲ್ಲಿ ಪುರುಷರು ಹೆಚ್ಚಿನ ಸಂಖ್ಯೆ ಯಲ್ಲಿ ತೊಡಗಿದ್ದ ರು. ನಗರ 
ಫು ನಿರ್ವಹಣೆ ಹಾಗೂ ನಿಯಂತ್ರಣ ಅವರ ಕೈಯಲ್ಲಿ ತ್ತು ಇದಕ್ಕೆ . ಪ್ರದೇಶಗಳಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಲಭ ವಾಗುತ್ತಿ nt 
| ಹೊರತಾದ ಕೆಲವು ನಿದರ್ಶನಗಳೂ ಇದ ವು. ಸುಮಾತ್ರ ದ ಹಾಗೆ ಮಹಿಳೆಯರು ತಮ್ಮ ನ್ನು ತಾವು ಪ್ಲಾಂಟೇಶನ್‌ ಕೃಷಿಯಲ್ಲಿ ' 
ಮೀನಾಂಗಕಬು ಜನರಲ್ಲಿ ಸಿ ್ಲೀಯರು ಭೂಮಿಯ ಯಜಖೂನಿಕೆ ತೊಡಗಿಸಿಕೆ ೊಂಡರು. ಬ್ರಿ ಬ್ರಿಟಿಶ್‌ ವಲಯದಲ್ಲಿ ಪುರುಷರಿಗೆ ಮಾತ್ರ 
ಯನ್ನು ತಮ್ಮ ಹೆಸರಿನಲ್ಲಿ ಪಡೆದಿದ್ದ ರು. ಅವರ ಮರಣಾನಂತರ : ಅವಕಾಶವಿದ್ದು 'ದರಿಂದ ಪ್ಲಾಂಟೇಶನ್‌ ಕೂಲಿಕಾರರಾಗಿ ಪುರುಷರು 
ಅದು ಅವರ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಹೋಗುತ್ತಿತ್ತು. | ಅಲ್ಲಿ ಗ್ಗೆ ಹೋಗತೊಡಗಿದರು. ಕ್ರಮೇಣ ಬಾರತೀಯ 
ಈ ಸಂಪ್ರದಾಯ ಮಲೇಶಿಯಾದ ಮೀನಾಂಗಕಬು ಜನಾಂಗದ ಹೆಣ್ಣುಮಕ್ಕಳನ್ನು ಸಹ ಕೃಷಿ ಕಾರ್ಮಿಕರಾಗಿ ದುಡಿಯಲು ಹಾಗೂ 
ಜನರಲ್ಲಿ ಇಂದಿಗೂ ಮುಂದುವರಿದುಕೊಂಡು ಬಂದಿರುವುದು. 'ಕೃಷಿಕಾರ್ಮಿಕರನ್ನು ದ್ವಿ ಗುಣಗೊಳಿಸುವ ಉದ್ದೇಶದಿಂದ ಇಲ್ಲಿ ಗೆ 

ಕಂಡುಬರುತ್ತಿದೆ. ಹ ಕರೆತರಲಾಯಿತು. I RT 

. ಮಹಿಳೆಯರ ಪಾತ್ರ ಸ ಂಪೂರ್ಣವಾಗಿ | ಮನೆ ಗೆ. ಇಶಿಯಾದಲ್ಲಿ ಸಾಮ್ರಾಜ್ಯ ಶಾಹಿ ಅಧಿಕಾರಿಗಳು ಬದಲುವಣಿ " 
.. ಸೀಮಿತವಾಗಿತ್ತು. ಅವರು ಧಾರ್ಮಿಕ ಆಚರಣೆಯಲ್ಲಿ ಬ್ಯುದರೂ, ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಕೆಲವೇ ಬದಲಾವಣೆ 

ಭಾಗವಹಿಸುವುದು ಬರುಬರುತ್ತಾ ನಿಷ್ಕಿಯಗೊಂಡಿತು. “ಗಳಾದವು. ರಾಜಕೀಯ ಅಧಿಕಾರ ಪುರುಷ ಪ್ರಧ ಧಾನ ರಾಜಕೀಯ 
ರಾಜಕೀಯವಾಗಿಯೂ ಸಹ ಸ್ತ್ರೀಯರು ಎರಡನೆಯ ದರ್ಜೆಯ. ಪ್ರಶ್ನದ್ದಂದ, ಪುರುಷ'ನಾಯಕರಿಗೆ ಹಸ್ತಾಂತರಗೊಂಡಿತು. ಅವರು. 
ಪಾತ್ರವನ್ನು ವಹಿಸುತ್ತಿದ್ದರು. ಗ್ರಾಮದ ಆಡಳಿತ ಸಂಪೂರ್ಣ ಈ ಹಕ್ಕನ್ನು ತಮ್ಮ ತಂದೆ, ಗಂಡ, ಆಥವಾ ಕುಟುಂಬದಿಂದ 
ಗಿ ಕೈಯಲ್ಲಿತ್ತು. ಗ್ರಾಮಾಂತರ ಸಮುದಾಯದ ಮೇಲ್ಪೆ : ಭಢದುದಳಿಥ ಕೆಲವೇ ಮಹಿಳಾ ರಾಜಕೀಯ ನಾಯಕಿಯರು 
ತೆಗೆದುಕೊಳ್ಳುತ್ತ ದ್ದ ಮ v A A ಸಿಂಮಾವೊ ಮ ನಾಯಕಿ, ಶೀಮತಿ 


p 


ಸ್‌ ರಾವನ ಮಾನಸ /4 aN = 


y 1 « 4 ; A i i ) Ae Nos 
iN } RCA AV NO IN; Ws Wd 
j 7 y K MUNN 


EEO TS AE 
We p #3 KA ಜು ಸ್ಸ p 
pA eT » y i 


F ಜ್‌ 


Fey » 


ಗೋಲ್ದಾದಿ ಮೀರ್‌ ಗ ಬೆನ್‌ಜೀರ್‌. ಭುಟ್ಕೊ. ಇಲ್ಲಿ 
 ಗಮನಿಸಿಬೇಕಾದ ಕುತೂಹಲಕಾರಿಯಾದ ಒಂದು ಅಂಶವೆಂದರೆ, 
''  ಪಕ್ಸದಲ್ಲಿ ಇಂತಹ ಮಹಿಳೆಯರನ್ನು ಒಪ್ಪಿಕೊಳ್ಳಲು ಮುಖ್ಯ 
೫! ರಣವೆಂದರೆ, ಪಕ್ಷ ದ ಜನರು ಒಬ್ಬ 'ಪುರುಷ ನಾಯಕ 
| .ಜೀತೃತ್ವದಲ್ಲಿ ಕೆಲಸ ಮಾಡಲು; 'ಓಗ್ಗಟ್ವಿನಿಂದಿರಲು ' 
ಸ ಹಿಂಜರಿಯುತ್ತಿದ್ದ ರು. 


"ಇದು 


ಏಷಿಯನ್‌ ಇತಿಹಾಸದ ಈ ಹಂತದಲ್ಲಿ ಗಂಡು" ಹೆಣ್ಣಿನ ನಡುವಿನ 


p ಸ್ಥಾ ನಮಾನದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. 
ಏಷಿಯಾದ ಹಲವಾರು ದೇಶಗಳು ತಮ್ಮ 


ಹಲವಾರು ಆರ್ಥಿಕ ಮನದರಿಯೊಂದಿಗೆ ಪ್ರಯೋಗ ನಡೆಸಿದವು. 
ಆದರೆ ಬಹುಪಾಲು ರಾಷ್ಟ್ರಗಳು 


ಬ್ರಿಟಿಶ್‌ 


ಗಳಾದ ವಿಯೆಟ್ನಾಮ್‌: ಹಾಗೂ ಕೊರಿಯಾದಲ್ಲಿ ಬಂಡವಾಳಶಾಹಿ 


ಹಾಗೂ ಸಮಾಜವಾದ ಎರಡನ್ನು ಅಸ್ತಿ ತ್ವದಲ್ಲಿ ಡಲು 


ಪ್ರಯತ್ನಿಸಿದ್ದರಿಂದ, ಅವು ಛಿದ್ರವಾಗಲು ಕಾರಣವಾಯಿತು. 


ಸಾಮ್ರಾಜ್ಮಶಾಹಿ ವಿರುಡ್ಡದ ಏಷಿಯಾದ ಎಲ್ಲಾ ಹೋರಾಟ 
ಗಳಲ್ಲಿ ಸ್ತ್ರೀಯರ ಭಾಗವಹಿಸಿದ್ದರೂ ಅದಕ್ಕೆ ಯಾವುದೇ ಮಾನೃತೆ. 
ದೊರೆಯಲಿಲ್ಲ. ಬಂಡವಾಳಶಾಹೀ ದೇಶಗಳಲ್ಲಿ ಸ್ತೀಯರ 


ಭಾಗವಹಿಸುವಿಕೆಯನ್ನು ಹಲವಾರು ಕಾರಣಗಳಿಗಾಗಿ 
ನಿರ್ಲಕ್ಸಿಸಲಾಯಿತು. ಇದಕ್ಕೆ ಮುಖ್ಯ ಕಾರಣವೆಂದರೆ ಬಹುಪಾಲು 
ಮಹಿಳಾ ಗುಂಪುಗಳು. ಎಡಪಂಡೀೀಯ ರಾಜಕೀಯ 
ಆಲೋಚನೆಯನ್ನು ಬೆರಿಬಲಿಸಿದವು. ಮಹಿಳೆಯರ ಕೊಡುಗೆಯನ್ನು 
ಮುಖ್ಯವೆಂದು ಪರಿಗಣಿಸದೆ ಇರಲು ಮುಖ್ಯಕಾರಣ ಪಿತೃಪ್ಪಧಾನ 
ಮೌಲ್ಮ. ಇತ್ತೀಚಿನ ದಿನಗಳಲ್ಲಿ ಇತಿಹಾಸವನ್ನು ಮಹಿಳಾ 

ದೃಷ್ಟಿಕೋನದಿಂದ ನೋಡುವ ಪ್ರಯತ್ನ ಹೆಚ್ಚುತ್ತಿದ್ದರೂ, 
ಮಾಹಿತಿಯ ಕೊರತೆ ಮುಖ್ಯವಾಗಿ ಕಂಡು ಬರುತ್ತಿದೆ. 
ಸಾಮ್ರಾಜ್ಯಶಾಹಿಯ ವಿರುದ್ದ ಕೊರಿಯಾ ಹಾಗೂ ವಿಯೆಟ್ನಾಮಿನ 
ಸ್ತೀಯರ ಹೋರಾಟ, ಕಣ್ಣಿಗೆ ಕಾಣುವಂತಿದ್ದರೂ ಬಂದೂಕು 


1. 


ಹಿಡಿದ 


ಸ್ವಾತಂತ್ರಾ ನಂತರ 


ಬಂಡವಾಳಶಾಹೀ 
ಷ್ಟಗಳಾಗಿಯೇ ಉಳಿದುಕೊಂಡವು. ಏಕೆಂದರೆ ಸ್ವಾತಂತ್ರ್ಯಾ . 
| ‘nd ಸಾಮ್ರಾಜ್ಮಶಾಹಿ ಶಕ್ತಿಗಳು ಸಮಾಜವಾದಿ ಮಾದರಿ 
ಯನ್ನು ಸಂಪೂರ್ಣವಾಗಿ ನಾಶಪಡಿಸಿದವು. _ 
ವಸಾಹತುಶಾಹಿ ದೇಶಗಳಲ್ಲಿ ರಾಜಕೀಯ Loa 
ಹಸ್ತಾ ೦ತರಗೊಳಿಸುವ ಮೊದಲು 


ನಾಶಗೊಳಿಸಲಾಗಿತ್ತು. ಫ್ರೆಂಚ್‌ ಹಾಗೂ ಅಮೆರಿಕದ. ವಸಾಹತು ! 
ಅವರ ಜೀವನದಲ್ಲಿ ಪ್ರಾಯಶಃ ಮೊದಲ ಬಾರಿಗೆ `ಅವರಿಗೆ " 


ಸಂಬಂಧಪಟ್ಟಂತೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು" 
"ಸಾಧ್ಯವಾಗಿದೆ. ತಮ್ಮ. ಸ್ವಂತ ದುಡಿಮೆಯ ಹಣವನ್ನು ಹೇಗೆ 


ಸಮಾಜವಾದವನ್ನು 


ಒಳಗಾಗಿದ್ದ ಬ್ರು: 3 


ಈ ಮಹಿಳೆಯರೂ : ಸಹೆ ಶಿಂಗತಾರತಮ್ಮಕ್ಕೆ ನ 


"ಜಾಗತೀಕರಣದ ನಂತರದ ಹಂತದಲ್ಲಿ ಬಹುರಾಷ್ಟ್ರೀಯ ಃ 


ಬಂದರು. ಇದು ಸ್ತೀಯರ ಅಗ್ಗದ ಹಾಗೂ ಮೃದುವಾದ ಶ್ರಮದ 


ರೂಪವನ್ನು ಪಡೆಯಿತು. ಸಿ ನ್ರೀಯರನ್ನು ನಾಲ್ಕು ಗೋಡೆಗೆ ಸೀಮಿತ 


ಗೊಳಿಸಿದ ಸ ಸಾಂಪ್ರದಾಯಿಕ ಪುರುಷ. ಪ್ರಧಾನ ಕಾರ್ಯಾನೆಗಳಲ್ಲಿ 


ಸ್ತ್ರೀಯರು ದುಡಿಯುಷಂತೆ ತಮ್ಮ ಹಿಡಿತವನ್ನು ಸಡಿಲಗೊಳಿಸಿದವು. 
ಸಾವಿರಾರು ಯುವತಿಯರು ಕೆಲಸವನ್ನರಸಿ ನಗರ' ಪ್ರದೇಶದ . - 
ನ ಪ್ರ ದೇಶದ ಸುತ್ತ ಮುತ್ತ ನೆಲೆಯೂರಿದರು. 


ಪ್ರಗತಿಯಲ್ಲಿ ಸ್ತ್ರೀಯರು ದುಡಿಯುವ ಮಹಿಳೆಯರಾಗಿ > 
Si ಕುಟುಂಬದ. ನಿರ್ವಹಣೆಗಾಗಿ 
ದುಡಿಯುವುದು ಅನಿವಾರ್ಯ ವಾಯಿತು. ರಾಷ್ಟ್ರೀಯ ದಾಯಕ್ಕೆ | 
ಅವರ ಕೊಡುಗೆಯು ತೀವ ್ರಗತಿಯಲ್ಲಿ ಹೆಚ್ಚಾಗಿದೆ. ಏಷಿಯಾದ 
ಬಹಳಷ್ಟು ದೇಶಗಳಲ್ಲಿ ಮಹಿಳೆಯರು ಪರಿಣಾಮಕಾರಿ ಕರ್ಮಿಕ 
' ಸಂಘಟನೆಯನ್ನು ಕಟ್ಟದಂತೆ ಡೆಯಲಾಯಿತು. ' 
್ಲ್ಯೀ- ಪುರುಷರ ಸಂಬಂಧದಲ್ಲಿ ಏನಾದರೂ 


| ಬದಲಾವಣೆಯನ್ನು ತಂದಿದೆಯೆ? ಸಾಮಾನ್ಯವಾಗಿ ಸ್ತ್ರೀಪುರುಷರ; . 
" ನಡುವಿನ ಸಂಬಂಧದಲ್ಲಿ, ಯಾವುದೇ ಬದಲಾವಣೆಯಾಗದೆ. 


ಇದು ಸಿ 


ಖರ್ಚು ಮಾಡಬೇಕು, ಯಾರನ್ನು ಮದುವೆಯಾಗಬೇಕು, ಎಲ್ಲಿ 
ಕೆಲಸ ಮಾಡಬೇಕು ಎಂಬ ತೀರ್ಮಾನವನ್ನು ಅವರೇ 


ತೆಗೆದುಕೊಳ್ಳತೊಡಗಿದರು. ಈ:ಎಲ್ಲಾ ಬದಲಾವಣೆಯಾಗಿದ್ದರೂ. 


ಅವರ ದುಡಿಮೆಯ: ಬಹುಭಾಗವನ್ನು ಬನೆಗೆ. ಕೊಡೆ 
ಬೇಕಾಗುತ್ತಿತ್ತು. ಏಷಿಯಾದ ಬಹುಪಾಲು ದೇಶಗಳಲ್ಲಿ, 
ದುಡಿಯುವ ಮಹಿಳೆಯ ಬಗ್ಗೆ ಅವರ ನೈತಿಕತೆಯ ಬಗ್ಗೆ 
ನೇತ್ಕಾತ್ಮರ ದೃಷ್ಟಿಕೋನವನ್ನು ಚೆಳೆಸಿಕೊಳ್ಳ ಲಾಯಿತು: ಉದಾ: 
ಏಷಿಯಾದಲ್ಲಿ ಶೇ. 70 ಕ್ಕಿಂತ ಹೆಚ್ಚು ಮಹಿಳಾ ಕಾರ್ಮಿಕರನ್ನು 
"ಮಿನಾಹ ಕರೇನ್‌'್ನ ಎಂದು ಕರೆಯಲಾಗುತ್ತೆ ದೆ. ಮಿನಾಹ ಕರೇನ್‌ 
ಎಂದಿರೆ ಮಹಿಳಾ ಕಾರ್ಮಿಕರು, ಹಗುರ ನಡ್ಯತೆಯುಳ್ಳ ವರಾಗಿದ್ದು, 

ಯಾವ ಪುರುಷನೊಂದಿರ್ಗಾದರೂ ಅವರು ಸಂಬಂಧ ಇಟ್ಟು 
ಕೊಳ್ಳಲು ತಯಾರಿದ್ದಾರೆಂದರ್ಥ. ಕಾರಾನೆಗಳಲ್ಲಿ ಕಂಡುಬರುವ 
ಯಾವುದೇ ರೀತಿಯ ಲೈಂಗಿಕ ಶೋಷಣೆಯ ಬೆಗ್ಗೆ ಯಾವುದೇ 
ಚರ್ಚೆ, ಅಥವಾ ಮಾತುಕತೆಯಾಗಲೀ ಕಂಡು ಬರುವುದಿಲ್ಲ. 


ಸಾಾಾಾನಾನನಾನಾನಾನಾನನಾನನಾಾನಾನಾನನನನನವನವವಾನಾವಾನಾಾನಾನಾವವವವಾವವಾವಾ ಮಾನಸ! ಮನನಾವವನವವವವವನವನವವವಾವಾವನನನವನಮವವವವನಾವವವಾವನಾವಾವ 


PN 
¥,_& 


ಕಂಪನಿಗಳು ಏಷಿಯಾದ ಆರ್ಥಿಕತೆಯನ್ನು ಆಳತೊಡಗಿದವು. £ 


“ಮಹಿಳೆಯರು ಅಂತರ ರಾಷ್ಟ್ರೀಯ: "ಮಟ್ಟದ ಮುಂಚೂಣಿಗೆ 
"ಮಹಿಳಾ ' ನಾಯಕಿಯರ ' | 


ಸಾಮರ್ಥ್ಯವನ್ನು ಅಳೆಯುವ'ವಿಧಾನ ಖಂಡಿತಾ ಅಲ್ಲ. ಏಕೆಂದರೆ "" 
ಶ್ರೀಮತಿ ಇಂದಿರಾಗಾಂಧಿಯವರು ಒಂದು ಅವಧಿಯವರೆಗೆ ಆ 
ಪ್ರಜಾಪ್ರಭುತ್ವ ಮಾರ್ಗಗಳ ಮೂಲಕೆ. ಇಡೀ ದೇಶವನ್ನು 
i ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ "ಇಟ್ಟುಕೊರಿಡಿದ್ದರು. 


ಅವರು 


= 


ದ ಹೆಚ್ಚು ಅವಧಿಯವರೆಗೆ ಮಹಿಳೆಯರು 


ದುಡಿಯುತ್ತಾರೆ. 1995ರ ಮಾನವ ಅಭಿವೃದ್ದಿಯ ವರದಿಯ 


ಪ್ರಕಾರ ಮಹಿಳೆಯರು. ಪುರುಷರಿಗಿಂತ ಹೆಚ್ಚು ಸಮಯ 
ದುಡಿಯುತ್ತಾರೆ. ಅಭಿವೃದ್ದಿಶೀಲ ದೇಶಗಳಲ್ಲಿ ಕೆಲಸದ ಒಟ್ಟು 


 ಹೊರೆಯಲ್ಲಿ ಶೇ. 53ರಷ್ಟು ಕೆಲಸವನ್ನು ಮಹಿಳೆಯರು 
ನಿರ್ವಹಿಸುತ್ತಾರೆ. ವೇತನ ಪಡೆಯುವ ಕೆಲಸದಲ್ಲಿ 1/4 ಭಾಗ 
ಮಹಿಳೆಯರು ದುಡಿಯುತ್ತಾರೆ. ಇದು ರಾಷ್ಟ್ರೀಯ ಮಾಪನದ ' 
ವ್ಯವಸ್ಥೆಯಲ್ಲಿ ಸೇರುತ್ತದೆ. 3/4 ಭಾಗದ ಮಹಿಳೆಯರ ದುಡಿಮೆ 
ಭಾ ಆಗೋಚರವಾದದ್ದು ಹಾಗೂ ವೇತನ ರಹಿತವಾದದ್ದು. 


ಏಷಿಯಾದ ಬಹುಪಾಲು. ದೇಶಗಳಲ್ಲಿ ಲಿಂಗತಾರತಮ್ಮ | 


ಧೋರಣೆಯು ಹೆಚ್ಚಿನ ಪ್ರ ಪ್ರಮಾಣದಲ್ಲಿ ಪ್ರಚಲಿತವಾಗಿದೆ. ಕೆಲವು 


-- ದೇಶಗಳಲ್ಲಿ ಮಹಿಳಾ ಚಳುವಳಿಯು ಸ ಸಿ ಸ್ತೀಯರ: ಸಮಸ್ಯೆಯನ್ನು 
ಬೆಳಕಿಗೆ. ತರುವಲ್ಲಿ ಹಾಗೂ ಹೋರಾಟ ನಡೆಸುವಲ್ಲಿ | 
ಯಶಸ್ವಿಯಾಗಿದೆ. "ಉದಾ: ಮಲೇಶಿಯಾದಲ್ಲಿ ಮಹಿಳೆಯರ 
ಮೇಲೆ ನಡೆಯುವ ಕೌಟುಂಬಿಕ ಹಿಂಸೆಯ ಸಮಸ್ಯೆಯು ಪ್ರ ಪ್ರಗತಿ | 


ಪರ:ಮಹಿಳಾ ಸಂಘಟನೆಗಳನ್ನು ಒಗ್ಗೂ ಡಿಸಿದ್ದಲ್ಲ ದೆ, ಕಾನೂನಿನ 


“ಬದಲಾವಣೆಗಾಗಿ ದೀರ್ಪಕಾಲದ ಹೋರಾಟ ನಡೆಸಲು 
4 ಸಾಧ್ಯ ವಾಯಿತು. ಕೌಟುಂಬಿಕ ಹಿಂಸೆಗೆ ಸಂಬಂಧಪಟ್ಟ, ಕಾನೂನು 
- ರಚನೆಯಾಗಿದ್ದಲ್ಲಿದೆ, ಇದನ್ನು ಜಾರಿಗೆ ತರುವ ಪ್ರಕ್ರಿಯೆಯಲ್ಲಿ 


ಇದು ಮುಖ್ಯ ವಾಹಿನಿಯ ಪ್ರಮುಖ ವಿಚಾರವಾಗಿತ್ತು. Fol 


. ಸಮಸ್ಯೆ ಯ ಇತರ ಆಯಾಮಗಳನ್ನು ಕುರಿತು ಕೆಲಸ. ಮಾಡಬೇಕೆಂಬ 
| ಅಬಿಲಾಷೆ ಈ ಗುಂಪುಗಳಿಗಿದ್ದರೂ, ಮುಖ್ಯವಾಹಿನಿಯು' ಈ 
"ಪ್ರಯತ್ನವನ್ನು ವಳಂಬಗೊಳಿಸುತ್ತದೆ. ಎದದ ಜೊತೆಯಲ್ಲಿ' 
ಬಹಳಷ್ಟು ಗುಂಪುಗಳು ಸರ್ಕಾರದ ಜೊತೆಗೆ ಕೆಲಸ 
'ಮಾಡುತಿ ಿ ರುವುದರಿಂದ ಬನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 
ಸರ್ಕಾರದ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳುವುದು 


ದುಸ್ತರವಾಗುತ್ತ ದೆ. ಇದಕ್ಕೆ ಮುಖ್ಯ ಕಾರಣ, ಇಂತಹ'ನಿಲುವು 
ಅವರ ಕೆಲಸದ ಮೇಲೆ ಪ್ರತಿಕೂಲವಾದ ಪರಿಣಾಮವನ್ನು 


NS Ld a ಯನ್ನು ಕುರಿತು 
ಆಲೋಚಿಸಿದಾಗ ಅವರಸ್ಸಿ ತಿಗತಿಯು ಶೋಚಿನೀಯವಾಗಿರುವುದು 
ಕಂಡುಬರುತ್ತದೆ. ಬಹುಪಾಲು ದೇಶಗಳಲ್ಲಿ ದುಡಿಯುವ 
ಮಹಿಳೆಯರೂ 
ಪ್ರ ತಿಬಂಧಕಗಳಿವೆ. ಕೊರಿಯಾ ಹಾಗೂ ಫಿಲಿಫೈನ್ಸ್‌ ಗಳಂತಹ 


"ದೇಶಗಳಲ್ಲಿ ರಾಷ್ಟ್ರೀಯ ಮಹಿಳಾ ಸಂಘಗಳಿವೆ. ಆದರೆ ಇವು 


ಎಷ್ಟರಮಟ್ಟಿಗೆ ಲಿಂಗ ತಾರತಮ್ಮಕ್ಕೆ ಸಂಬಂಧಪಟ್ಟಂತೆ 


ಸಂಘಟನೆಯಾಗದಂತೆ ತಡೆಯುವ: 


As 


ಹ ಕೆಲಸ ಸ ಮಾಡುತ್ತಿ; ವೆಯೆಂದು ಹೇಳುವುದು: | 


ಕಷ್ಟ. ದುಡಿಯುವ ಮಹಿಳಾ ಚಳುವಳಿ, ಮಹಿಳೆಯರಿಗೆ ಹಾಗೂ 
ಕಾರ್ಮಿಕರಿಗೆ ಸಂಬಂಧಪಟ್ಟ ಎರಡೂ ವಿಷ ಷಯವನ್ನು ಕುರಿತು 


ಗೆದುನವನ್ನು ಕೇಂದ್ರೀಕರಿಸ ಸಬೇಕಾಗಿದೆ. ಎರಡು' ಸಮಸ್ಯೆ ಗಳು 


ವಿಭಿನ್ನ ಹಂತದ ಪ್ರಾಮುಖ್ಯತೆಯನ್ನು ಪಡೆದಿವೆಯೆಂಬುದು j 
ಸಾಮಾನ್ಮ ನಂಬಿಕೆಯಾಗಿದೆ. ಸಾಮಾನ್ಯವಾಗಿ ಪುರುಷ ಕಾರ್ಮಿಕರು. 
ಕಾರ್ಮಿಕರ ಹೋರಾಟಕ್ಕೆ ಪ್ರಥಮ ಸ್ಥಾನವನ್ನು ನೀಡುತ್ತಾರೆ. ಸ್ತ್ರೀ 
ಸಮಾನತೆ, ಅಥವಾ ಸ್ತ್ರೀವಾದವು ಕಾರ್ಮಿಕ ಚಳುವಳಿಯಲ್ಲಿ | 
ಅದ್ಯ ತೆಯ ಸ್ಲಾ ನವನ್ನು ಪಡೆದಿರುವುದಿಲ್ಲ. 4 ಮಲೇಶಿಯಾದಲ್ಲಿ 
ಕಾರ್ಮಿಕ ಚಳುವಳಿಯು ಲಿಂಗತಾರತಮ್ಮ ಕುರಿತ ಭಿನ್ನಾಭಿಪ್ರಾಯ 


ದಿಂದಾಗಿ ಇಬ್ಬಾಗವಾಗಿರುವುದು ಕಂಡುಬರುತ್ತದೆ. 


ರಾಜಕೀಯ ಪಕ್ಷ ಹಾಗೂ ಕಾರ್ಮಿಕ ಸಂಘಟನೆಯ ರಚನೆ 
ಹಾಗೂ ಧೋರಣೆಗಳು ಏಿತೃಪ್ರಧಾನವಾಗಿರುವುದು, ದುಡಿಯುವ 


ಮಹಿಳೆಯರು ಎದುರಿಸಬೇಕಾದ. ಒಂದು' ಸಮಸ್ಯೆಯಾಗಿದೆ. 


ಕಾರ್ಮಿಕ ಸಂಘಟನೆಗಳಲ್ಲಿ ಸಹ ಶ್ರೇಣೀಕೃತ ವ್ಯವಸ್ಥೆ" 
ಇರುವುದಲ್ಲ ದೆ, ' ಅಧಿಕಾರ ಉನ್ನತ ಸ್ಥಾನದಲ್ಲಿ ರುವವರಲ್ಲಿ 
ಕೇಂದ್ರೀಕೃ: ತವಾಗಿರುತ್ತ ದೆ. ಉನ್ನತಸ್ಥಾ ನದಲ್ಲಿ ರುವ ಪುರುಷರೇ ಸ 


"ಆಗಲಿ,. ಮಹಿಳೆಯರೇ ಆಗಲಿ, ಅವರು ಪುರುಷರಿಂದ 


ಸೀಮಿತರಾಗಿರುತ್ತಾರೆ. ಉದಾಹರಣೆಗೆ, ಕಾರ್ಮಿಕ ಸಂಘಟನೆಗಳು 


' ಮಹಿಳೆಯರ ಮೇಲಿರುವ ಕುಟುಂಬದ ಹೊರೆಯನ್ನು ಗಮನಕ್ಕೆ 


ತೆಗೆದುಕೊಳ್ಳುವುದಿಲ್ಲ. ' ಕಾರ್ಮಿಕ ಸಂಘಟನೆಯ ಸಭೆಗಳಲ್ಲಿ ' 


ಮಹಿಳಾ ಸಮಸ್ಯೆಯನ್ನು ಚರ್ಚಿಸುವುದೇ ಇಲ್ಲ. ಆದುದರಿಂದ ' 


ಕೆಲವೇ 'ಮಹಿಳೆಯರು ರಾಜಕೀಯ ಪಕ್ಷದ ಅಥವಾ ಕಾರ್ಮಿಕ 
ನಾಯಕತ್ವವನ್ನು ಪ್ರಶ್ನಿಸುತ್ತಾರೆ. ಆದರೆ ಫಿಲಿಫೈನ್ಸ್‌ ಹಾಗೂ. 


| ಸೊಂದಣಡಲಿ ಮಹಿಳಾ ಕಾರ್ಮಿಕರ ಚಳುವಳಿಯು ಇದಕ್ಕೆ 
ಹೊರತಾಗಿವೆ. ಕಾರ್ಮಿಕ ಹೋರಾಟವು ಮಹಿಳಾ ಸಮಸ್ಸೆ ಯ 


ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂಬುದನ್ನು ಮಹಿಳಾ | 
ಕಾರ್ಮಿಕರ ಈ ಹೋರಾಟಗಳು ತೋರಿಸಿಕೊಟ್ಟಿವೆ. 


"ವರ್ಗ ಹೋರಾಟದ ಹಾಗೂ ಮಹಿಳಾ ಹೋರಾಟದ 


' ಸಂಕೀರ್ಣತೆಯನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ವರ್ಗ 


ಹೋರಾಟದ ಹಾಗೂ ಸ್ತ್ರೀವಾದದ ತಾತ್ವಿಕತೆಯು ಪ್ರತ್ಕೇಕವಾಗಿ 
ಚಾಲ್ಲಿಯಲ್ಲಿರುವುದನ್ನು ಕಾಣಬಹುದು: ಈ ಎರಡೂ 
ತಾತ್ವಿಕತೆಗಳನ್ನು ಒಂದುಗೂಡಿಸುವುದು ಮಹಿಳಾ ಕಾರ್ಮಿಕರಿಗೆ 
ಕಷ್ಟಕರವಾಗಿ ಕಂಡುಬರುತ್ತದೆ. ಈ ಕಾರಣದಿಂದಲೇ ಏಷಿಯಾದ 
ಸ್ತ್ರೀವಾದ ಹಾಗೂ ಮಹಿಳಾ ಸಂಘಟನೆಗಳು ಮಧ ಮ ವರ್ಗದ 


'ನೆಲೆಯನ್ನುಹೊಂದಿವ. ೫ 


ಪನಾಮಾ ಮ್ಹಾನಸೆ 16 ನಾನವನ 


[ 


ಜಾಗತೀಕರಣ ಸ್ತಿ ರಮ ನೇತ್ಯಾತ್ಮಕ ಪರಿಣಾಮವನ್ನು 


ಬೀರುತ್ತದೆ. ಆರ್ಥಿಕ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಅಂತರ 
ರಾಷ್ಟ್ರೀಯ ಮಾರುಕಟ್ಟೆಯ ಜೊತೆ ತಳುಕು, ಹಾಕಿಕೊಂಡಿದೆ. 


. ರಾಷ್ಟ್ರೀಯ ಆರ್ಥಿಕತೆ ಕುಸಿದಾಗಲೆಲ್ಲಾ ಸಾವಿರಾರು ಹೆಂಗಸರನ್ನು 


ಕೆಲಸದಿಂದ ತೆಗೆದುಹಾಕಲಾಗುವುದು, ಸಮಸ್ಯೆಗೆ ಯಾವುದೇ 


ರೀತಿಯ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ ವಾಗಿಲ್ಲ. ಇದಕ್ಕೆ . 
ಮುಖ್ಯ ಕಾರಣ ಅಧಿತರ ರಾಷ್ಟ್ರೀಯ ಬಂಡವಾಳ ಹಾಗೂ 


ರಾಪ್ಟ್ರೀಯಸ ಸರ್ಕಾರೆಗಳು ಮೂಲಭೂತ ಬದಲಾವಣೆಗಾಗಿ ಯಾವ 


ಪ್ರಯತ್ನವನ್ನು ಮಾಡದೇ ಇರುವುದೇ ಆಗಿದೆ. ಏಷಿಯಾದ ಈ. ' 
ಅರ್ಥಿಕ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು 


ಕೆಲಸ ಕಳದುಕೊಂಡಿದ್ದಾರೆ. 


ಜಾಗತೀಕರಣ. "ರಾಷ್ಟ್ರೀಯ ಸರ್ಕಾರಗಳನ್ನು 'ದುರ್ಬಲ 
ಗೊಳಿಸಿದೆ. ಕಾರ್ಮಿಕ ವಿರೋಧಿ ನೀತಿಯಿಂದಾಗಿ ತಮ್ಮ ಜನರನ್ನು 


"ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನು ಮಾರಲಾಗಿದೆ. 
. ಏಷಿಯಾದ: ಆರ್ಥಿಕತೆಯ ತಮ್ಮೊ ಅಗೆ ನಡೆಯುವ 


ಸ್ಪರ್ಧೆಯಿಂದಾಗಿ ವೇತನದ ದರವನ್ನು" ಕೆಳಗಿಳಿಯುವಂತೆ 
ಮಾಡಲಾಗಿದೆ. ಇದು ಮಹಿಳಾ ಕಾರ್ಮಿಕರ ಮೇಲೆ ತೀವ್ರ ವಾದ 


' ಪರಿಣಾಮವನ್ನು ಬೀರಿದೆ. 


ರಣ ಪ್ರಭಾವದಂದ ಮಟಳಿಯರು ವೇತನ 
ಪಡೆಯುವ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. 


ಅವರ ಮೇಲಿರುವ ಕೌಟುಂಬಿಕ ಹೊರೆಯನ್ನು ಹಂಚಿಕೊಳ್ಳುವ 
ಯಾವುದೇ ಪ್ರಯತ್ನ ಕಂಡುಬರುವುದಿಲ್ಲ. ಹಾಗಾಗಿ ಸ್ತ್ರೀಯರು ಮ 


ದೀರ್ಪಾವದಿ ಕೆಲಸ ಮಾಡಿ ಕಡಿಮೆ ವೇತನ ಪಡೆಯ 
ಬೇಕಾಗುತ್ತದೆ. ಏಷಿಯಾದ ಮಾರುಕಟ್ಟೆಯಲ್ಲಿ ಶೇಕಡ 36ರಷ್ಟು 


ಸಮಯವನ್ನು ಸ ಸ್ತ್ರೀಯರು ನೀಡುತ್ತಾರೆ. 'ಮನೆಗೆಲಸಕ್ಕೂ ಸಿ ್ರೀಯರ 


ಕೊಡುಗೆ ಮಹತ್ವ ದ್ಹಾಗಿದೆ. ಜಾಗತೀಕರಣದ ಪ್ರಭಾವದಿಂದ 
ಸ್ತ್ರೀಯರ ಮೇಲಿನ ಜವಾಬ್ದಾರಿ ತೀವ್ರವಾಗಿದೆ. ಏಕೆಂದರೆ 
ಸ್ತ್ರಿ Wp ಕಡಿಮೆ ವೇತನಕ್ಕಾಗಿ ದೀರ್ಫ್ಪಾವಧಿಯವರೆಗೆ ಕೆಲಸ 
ಮಾಡಬೇಕಾಗುತ, ದೆ. 

ಮಹಿಳೆಯರ ಮೇಲಿರುವ ಜವಾಬ್ದಾರಿಯನ್ನು ಹೆಚ್ಚಿಸುವ 
ತಂತ್ರವನ್ನು ಜಾಗತೀಕರಣ ಕಂಡುಕೊಂಡಿದೆ. ಒಪ್ಪಂದದ ಕೆಲಸ 
ನೀಡುವುದು, ಮನೆಗೆ ಕೆಲಸವನ್ನು ಕಳಿಸಿಕೊಡುವುದು ಮುಂತಾದವೇ 
ಈ ತಂತ್ರಗಳು. ಇದರಿಂದಾಗಿ ಒಂದೇ ಸ್ಥಳದಲ್ಲಿ ಮಹಿಳೆಯರು 


A ಪಡೆಯುವ ಹಾಗೂ ವೇತನ ರಹಿತ ಕೆಲಸಗಳನ್ನು 


ಮಾಡಬೇಕಾಗುತ್ತದೆ. 

ಜಾಗತೀಕರಣದಿಂದಾಗಿ ಅಗತ್ಯ ವಸ್ತುಗಳ ಬೆಲೆಯು ಏಿರಿವೆ. 
ಆರೋಗ್ಯ, ಆಹಾರ, ನೀರು, ವಿದ್ಯುಚ್ಛಕ್ತಿ ಎಲ್ಲವೂ ಹೆಚ್ಚು 
ದುಬಾರಿಯಾಗಿದೆ. ಸ್ತ್ರೀಯರ ಆರೋಗ್ಯದ ಮೇಲೆ ಜಾಗತೀಕರಣ 
ಉಂಟುಮಾಡಿರುವ ಹಾನಿಯನ್ನು ಇನ್ನು ಲೆಕ್ಕಹಾಕಬೇಕಾಗಿದೆ. 
ಜಾಗತೀಕರಣ ಹೀಗೆ ಮಹಿಳೆಯರ ರಾಜಕೀಯ, ಆರ್ಥಿಕ, 
ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕಸಿದುಕೊಂಡಿದೆ. ಸ್ತ್ರೀ 
ಪುರುಷರ ನಡುವಿರುವ ಅಂತರ ಇನ್ನೂ ಹೆಚ್ಚಾಗಿದೆ. 


ಕತ್ತಲ ಕೂಪದೊಳಗೆ 
ಕಳೆದು ಹೋದವಳೀಗ ಸ 
ಕವಲು ದಾರಿಯೊಂದರಲ್ಲಿ ಬಂದು ನಿಂತಿದ್ದೇನೆ. 


ನನ್ನ ಹೆಸರಿನಲ್ಲಿ ಕಾದಾಡಿ ಮಹಿಮ 
ಮೆರೆದ ರಾಜ ಮಹಾರ್ರಾಜರುಗಳ 
ಇತಿಹಾಸದ ಪುಟಗಳಿಗೆ. 


| ಬೆರಿ ಹಣ್ಣಬಿಳದಿನ್ನನೆ 


ಹ್‌ 


ನನಗೀಗ ತಿಳಿದು ಹೋಗಿದೆ, ನನ್ನ ನ್ನು: ೩ 
ಹಂಚಿ ತಿಂದ ಪಾಂಡವರ ಪುಗಸಟ್ಟೆ ಪುರಾಣ " 
ಕುಕ್ಕಿ ತಿಂದ ಕೌರವರ ಕ್ರೌರ್ಯದ ಕಥೆ 


. ಹರಾಜು ಹಾಕಿದ ಹರಿಶ್ಚಂದ್ರನ ಹರಕಲು ಕಥೆ 


ನೆನ್ನೆ ಮೊನ್ನೆ ಢಃ ನೆಲದ ತುಂಬಾ 


ಹಸಿದು ಹರಿದ ಪೂಲನ್‌ದೇವಿಯ 


ರಕ್ತದ ಕೊಳಕು ಕಲೆಗಳ ಕಲಾತ್ಮಕತೆ ' 


ಸಾಕು, ಇಷ್ಟು ಸಾಕು 

ನಾನಿನ್ನು ಮೊರೆ'ಇಡಲಾರೆ, ತ್ವರೆ ಮಾಡಲಾರೆ 
ನನ್ನ ಹೆಸರನ್ನ, ಉಸಿರ ಬಸಿರನ್ನು 

ನಿಮ್ಮ ರಾದ ಪುರಾಣಗಳಿಗೆ 

ನಿಮ್ಮದೇ ತೆವಲುಗಳ ಕಥೆ ಕಾವ್ಯಗಳಿಗೆ 
ಬಿಟ್ಟು ಕೊಡಲಾರೆ, ಹಾಗೆಯೇ 

ನಾನಿನ್ನೆಂದೂ ನಿಮ್ಮ ಬಂಧಿಯಾಗಲಾರೆ 
ನಿಮ್ಮ ಬಂಧನಕ್ಕೆ ಒಳಪಡಲಾರೆ 

ಬಿಟ್ಟು ಬಿಡಿ ನನ್ನನ್ನು 

ಬಂಧ ಮುಕ್ತಳಾಗಬೇಕು ನಾನು. 


ಯಿ ವಿಜಯಲಕ್ಷೈಿ ಮನಾಪುರ 


NR 


ಜನಸಂಖ್ಯೆ ಗಿಂತ ಸ್ವಲ್ಪ 


ಟಕ ಕ್ರೀಲ್‌ ಸ ಪುಟ್ಟ ದೇಶ. ಹಯ € 20, TH) 


ಕಿಲೋಮೀಟರ್‌ ಇದ್ದರೆ. ಜನಸಂಖ್ಯೆ ಕೇವಲ 60.6 


ಹ ಪುರುಷರು ಮತ್ತು ಶೇ. 51ರಷ್ಟು ಮಹಿಳೆಯರಿದ್ದಾರೆ. ಒಟ್ಟು 


ಸಾಕ್ಷರತೆ ಶೇ. 95ರಖ್ಟಿದೆ. LSE ಹೀಬ್ರು. ದೇಶದ 
ಎರಡು ಪ್ರಮುಖ ಧರ್ಮಗಳು 'ಜುಡಾಯಿಸಮ್‌ ಮತ್ತು ; 
೬ ಇಸ್ಲಾಮ್‌. 5೦ ಲಕ್ಷ ಜ್ಯೂಸ ಸ್‌ (ನಾವು. ಯಹೂದಿಗಳು ಎಂದು 


ನ a ವೆ) ಹಾಗೂ 10.ಲಕ್ಷ ಇಸ್ಲಾಂ ಧರ್ಮದವರಿದ್ದಾರೆ: 


ಸಃ 

"ದಶಲಕ್ಷ ದಪ್ಪಿದೆ. ಅಂದರೆ ವಿಸ್ತೀರ್ಣದಲ್ಲಿ ನಮ್ಮ ಮೈಸೂರು, 
 ಜಿಲ್ಲೆಯಪ್ಪಿದ್ದರೆ ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರದ 

ಲ್ಪ ಹೆಚ್ಚಿದೆ. ಒಟ್ಟು ಜನಸಂಖ್ಯೆ ಯಲ್ಲಿ ಶೇ. 


ಪ್ರಸ್ತ ತಣಸ್ರೆಘಿನಲ್ಲಿ ಪ್ರಜಾಪ್ರಭುತ್ವ: ಅಡಳಿತ ವ್ಯವಸ್ಥೆಯಿದೆ. 


ಎಡಪಂಥೀಯ ಪಕ್ಷ ಗಳು ಹೆಚ್ಚಿ ನ ಸಂಖ್ಯೆ ಯಲ್ಲಿ: 'ದ್ದು ಅಧಿಕಾರ 


| ಹೊಂದುವಲ್ಲಿ ಮುಂಚೂಣಿಯಲ್ಲಿವೆ. ಅದರೆ ಧರ್ಮ ಆಧರಿತ, 
 - ಪಕ್ಸಗಳು ಸಂಸತ್ತಿನಲ್ಲಿ ಪ್ರಬಲವಾಗಿದ್ದು ದೇಶದ ನೀತಿ" 
ನ್‌ ನಿರೂಪ ಣೆಯ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ. 


ಕಳೆದ ಆರೇಳು ತಿಂಗಳುಗಳಿಂದ ಯಹೊದಿಗಳಿಗೂ ಹಾಗೂ" 


"ಅಲ್ಪಸಂಖ್ಯಾತರಾದ ಅರಬ್ಬ ಮುಸ್ತ ರಿಗೂ (ಪ್ಮಾಲೆಸ್ಟೇನ್‌) 
ಘುರ್ಷಣೆ ನಡೆಯುತ್ತಿದೆ. ದೇಶದ ಕೆಲವು ಭಾಗಗಳಲ್ಲಿ 
ಹ ಕೇಂದ್ರೀಕ್ಕ ತವಾಗಿರುವ ಪಾ ಲೆಸ್ಟೇನರಿಗೆ ಯಹೂದಿ ಸರ್ಕಾರ 
ಸ್ಥಳೀಯ ಸರ್ಕಾರವನ್ನು ರಚಿಸಿಕೊಳ್ಳಲು ಅವಕಾಶ ಕೊಟ್ಟಿದೆ. 


ಆದರೆ ಪ್ಯಾಲೆಸ್ಟೇನರು ಸ್ವತಂತ್ರ ರಾಷ್ಟ್ರ ಬೇಕೆಂದು ಮತ್ತು ಇತರ 


ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು'ಯಹೂದಿಗಳೊಂದಿಗೆ 


 ಕಾಡಾಡುತ್ತಿದ್ದಾರೆ. 
ಎರಡು ಪಂಗಡಗಳ ನಡುವಿನ ಸಾಂತಿ ಸ್ಥಾಪನೆಗೆ ಮಾತುಕತೆ: 


ಸದ್ಯಕ್ಕೆ ಅಮೆರಿಕದ ಮಧ್ಯಸ್ಲಿಕೆಯೊಂದಿಗೆ 


ನಡೆಯುತ್ತಿದೆ: ಒಟ್ಟಿನಲ್ಲಿ ಇಸ್ಫೇಲ್‌. ಬಾಹ್ಯ ಹಾಗೂ ಆಂತರಿಕ 


,  ಅಭದ್ರತೆಯನ್ನು ಎದುರಿಸುತ್ತಿ ರುತ್ತ ದೆ. 


| ಇಂತಹ ಐತಿಹಾಸಿಕ, ಮ ಆರ್ಥಿಕ ಮತ್ತು ಕಡ್ಡಾಯ " 


Wy 


ಈ 


% 


-: ಸೇನಾ ಸೇವೆಯ ವ್ಯವಸ್ಥೆ ಯ ಹಿನ್ನೆಲೆಯಲ್ಲಿ ಇಸ್ರೇಲಿ ಮಹಿಳೆಯರ 
'ಸ್ಥಾನ, ಹಕ್ಕು ಜೀವನ ರೀತಿ, ಹೋರಾಟ, ಸಂಘಟನೆ : 
'' ಮುಂತಾದವುಗಳನ್ನು ನೋಡುವುದು ಮುಖ್ಯವಾಗುತ್ತದೆ. 


ಯಿ ಹೇಮಲತ ಪಟ್‌ ವಿಲಿ, ಮೈಸೂರು | 


ಜನಸಂಖ್ಯೆ ಸಾಕ್ಷ ರತ ಶಿಕ್ಷಣ, ಉದ್ಯೋಗ ಕ ; ಆತ್ರಗಳಲ್ಲಿ 
ಇಸ್ರೇಲಿ ಮಹಿಳೆಯರು ಪುರುಷರಿಗೆ ಸಮಾನರಾಗಿದ್ದಾರೆ. ಸ್ತ್ರೀಯರ 


ಸಂಖ್ಯೆ ಪುರುಷರಿಗಿಂತ ಅಧೆಕವಾಗಿದ್ದು ಸೆಕ್ಸ್‌ ಕಶಿಯೋ ಸ್ತ್ರೀಯರ 
 ಫರವಾಗಿದೆ. ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 51 ಮಹಿಳೆ ' 
-ಯರಿದ್ದರೆ ಶೇಕಡ 49 ಪುರುಷರಿದ್ದಾರೆ. ಮಹಿಳಾ ಸಾಕ್ಷರತೆ ಶೇಕಡ 
ಸರಾಸರಿ ಶಿಕ್ಷ ಣ ವರ್ಷಗಳು ಪುರುಷರಿಗೆ 12. 4 ಇದ್ದರೆ . 


ಮಹಿಳೆಯರಿಗೆ 13 ವರ್ಷಗಳು. ಶಿಕ್ಷಣ ಕ್ಷೆ ೇತ್ರದಲ್ಲಿ 


ಹೆಣ್ಣುಮಕ್ಕಳು ಗಂಡುಮಕ್ಕ ಳಿಗಿಂತ ಮುಂದಿದ್ದಾ ರೆ. ಶೇಕಡ 


47ರಷ್ಟು ಹೆಣ್ಣು ಮಕ್ಕ ಲ್ಲು ಪದವಿ ಪಡೆದಿರುತ್ತಾ ರೆ. 


: ದುಡಿಮೆ ಕ್ಷೇತ್ರ ದಲ್ಲೂ ಮಹಿಳೆಯರು ಅಧಿಕ 
: pe ಯಲ್ಲಿದ್ದಾರೆ. ಶೇಕಡ 45ರಷ್ಟು ಮಹಿಳೆಯರು ಮನೆಯಿಂದ ' 
ಹೊರಗೆ ದುಡಿಯುತ್ತಾರೆ ಸ್ತೀಯರ ಶಿಕ್ಷಣ ಮೆಟ್ಟಕ್ಕೂ ಮತ್ತು 
ಹೊರಗೆ ದುಡಿಯುವುದಕ್ಕೂ ನೇರ ಸಂಬಂಧವಿದೆ. ಒಟ್ಟು ಶ್ರಮ 

"ಬಲದಲ್ಲಿ ಮಹಿಳೆಯರ ಪ್ರಮಾಣ ಶೇಕಡ 46, ಒಟ್ಟು 
ತಾಯಂದಿರಲ್ಲಿ ಶೇಕಡ 70 ಮಹಿಳೆಯರು ಹರಗ 4 


ಶೇ. 42, ಆಹಾರ ಮತ್ತು ವಾಣಿಜ್ಮದಲ್ಲಿ ಶೇ. 15, ಹಣಕಾಸಿನ 


ಸೇವೆಯಲ್ಲಿ ಕ. LR ಹಾಗೂ ವೈಯಕ್ತಿಕ ಸೇವೆಗಳಲ್ಲಿ 'ಶೇ. 


10ರಷ್ಟು ಮಹಿಳೆಯರಿದ್ದಾರೆ. ಶೇ. A; ಮಹಿಳೆಯರು 
ಗುಮಾಸ್ತ ರಾಗಿ, ಶೇ. 24 ಮುಕ್ತ ವೃತ್ತಿಪರರಾಗಿ, ಶೇ: 20 ಇತರ 
ಸೇವೆಗಳಲ್ಲಿ ಹಾಗೂ ಶೇ.-19 ಮ್ಯಾನೇಜಿರಿಯಲ್‌ ಹುದ್ದೆ 


ಸಮಾನ ವೇತನ ಪಡೆಯಲು ಅರ್ಹರು ಎಂದು ನಂಬುತ್ತಾರೆ. 


. ಈ ತಾರತಮ್ಮದ ವಿರುದ್ಧ ಮಹಿಳೆಯರು ದೊಡ್ಡ ಹೋರಾಟ ' 
ನಡೆಸಿಲ್ಲ. ಅದಕ್ಕೆ ಮುಖ್ಯ ಕಾರಣ ಕೆಲಸ ಕಳೆದುಕೊಳ್ಳಬಹುದೆಂಬ _ 


ಭಯ್ಯ, ಕಾನೂನಿನ ಬಗ್ಗೆ ಅರಿವಿಲ್ಲದಿರುವುದು, ಆಡಳಿತ ವ್ಯ ವಸ್ಥೆಯ 
ವಿರುದ್ಧ ಹೋರಾಡುವುದು ಕಷ್ಟವಾಗಿದೆ. 


ಅನೇಕ ಅಧ ಯನಗಳು ತಿಳಿಸುವಂತೆ, ವೃತ್ತಿಯಲ್ಲಿ 


ದುಡಿಯುತ್ತಾಕೆ." 
- " ವಿವಿಧ ಸೇವಾ ಕ್ಲೇತ್ರಗಳಲ್ಲಿ ಮಹಿಳೆಯರ 
ನೋಡಿದರೆ ಸಾರ್ವಜನಿಕ ಮತ್ತು ಸಮುದಾಯಕ ಸೇವೆಗಳಲ್ಲಿ 


vd ದ್ದಾ ರೆ. ಆದರೆ ಪುರುಷ ಮತ್ತು ಮಹಿಳೆಯರ ವೇತನದಲ್ಲಿ | 
ಸ ತ್ಕಾ ಸವಿದೆ. ಪುರುಷರು 3 ತಾರತಮ್ಮ ಸರಿಯಲ್ಲ ಖ್ದಿ ್ಲೀಯರು 


ARO EA ANS SN 
yp 


| ತೊಡಗಿರುವ ವಿವಾಹಿತ ಮಹಿಳೆಯರು ಅತ್ಮ ಂತ ಕಡಿಮೆ ಕೌಟುಂಬಿಕ 
 ಘರ್ಷಣೆಗಳಿಗೆ ಒಳಗಾಗುತ್ತಾರೆ. ಅವರು ಕುಟುಂಬಹಾಗೂವೃತ್ತಿ . 
ಕ್ಷೇತ್ರಗಳೆರಡರಲ್ಲೂ ಯಶಸ್ವಿಯಾಗಿ ತಮ್ಮ ಪಾತ್ರಗಳನ್ನು 
p ನಿರ್ವಹಿಸುತ್ತಿದ್ದಾರೆ." ಉತ್ತಮ ಶಿಕ್ಸ ಣಿ, ಆದಾಯ ಗಳಿಕೆ, 
ವೃತ್ತಿಪರ ತರಬೇತಿ ಪಡೆದ ಉದ್ಯೋಗಸ್ಥ ಮಹಿಳೆಯರು 


" ಮನೆಯಲ್ಲಿರುವ ಮಹಿಳೆಯರಿಗಿಂತ ಹೆಚ್ಚಿನ ವೈವಾಹಿಕ ಟೀವನ 
ಉದ್ಯೋಗವು ಸ್ತಿ ಯರಿಗೆ 


 ತೈಪ್ತಿಯನ್ನು ಹೊಂದಿದ್ದಾರೆ. 
ಆತ್ಮ ತೃಪ್ತಿ ನೀಡುವ ಸಾಧನವಾಗಿದೆ. ಸ್ತ್ರೀಯರು ಕುಟುಂಬಕ್ಕೆ 


ಆದ್ಯತೆ ನೀಡುವರು. ದುಡಿಯುವ ಮಹಿಳೆಗೆ ಇಸ್ರೇಲ್‌ ಸಮಾಜ 
ಸಾಂಸ್ಕೃತಿಕ ಮತ್ತು ಸಾಂಸ್ಥಿಕ ಬೆಂಬಲ ನೀಡುತ್ತ ದೆ. ದುಡಿಯುವ ' 
. ಮಹಿಳೆಯರಿಗೆ ಬೆಂಬಲವಾಗಿ ಮಹಿಳಾ ಸಂಘಟನೆಗಳು ಮಕ್ಕ ೪ನ್ನು 
#4 ನೋಡಿಕೊಳ್ಳ ಲು ಶಿಶುವಿಹಾರಗಳನ್ನು ಸ ಸಂಖ್ಯೆ ಯಲ್ಲಿ. 


ನಡೆಸುತ್ತ ವೆ. 


 ಠುಡಿಯಖವ ಮಹಿಳೆಯರ ಸಂಖ್ಯೆ ಅಧಿಕವಾಗಿದ್ದು ಅವರೆ 
, 'ಶ್ರಮಕಡಿಮೆ ಮಾಡಲು ಮತ್ತು ಜೀವನವನ್ನು ಉತ್ತಮಪಡಿಸಲು 
ಮಹಿಳಾ; ಸಂಘಟನೆಗಳು ಪ್ರಯತ್ನಿಸುತ್ತಿವೆ.'ಅವುಗಳ ಪ ಪ್ರಯತ್ನ | 
ಇನ್ನೂ ಹೆಚ್ಚು ಶಿಶುವಿಹಾರಗಳನ್ನು ತೆರೆಯುವುದು, ಕೆಲಸದ" 


Y . ಅವಧಿಯನ್ನು ಫ್ಲೆಕ್ಸಿಬಲ್‌ ಮಾಡುವುದು, 'ದೊಡ್ಡ ಮಕ್ಕಳಿಗೆ 


“ಶಾಲೆಯ. ಅವಧಿಯನ್ನು ಹೆಚ್ಚಿಸುವುದು, ತೆರಿಗೆ ಯ 
: ಮನೆಯಲ್ಲೇ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುವುದು, K 


- ದುಡಿಯುವ ಮಹಿಳೆಯರ ಶ್ರಮ, ಸಮಸ್ಯೆ ಗಳೆ ಬಗ್ಗೆ ಅರಿವು 
1 ಮೂಡಿಸುವುದು; ಸ್ತ್ರೀಯರಿಗೆ ಇನ್ನೂ ಉತ್ತಮ ಶಿಕ್ಷಣ ನೀಡುವ , 


ಕಾಯಿದೆಗಳನ್ನು ಜಾರಿಗೊಳಿಸುವುದು, ಮತ್ತು ಮಹಿಳೆಯರಲ್ಲಿ ' 
"ಅವರ ಹಕ್ಕು ಹಾಗೂ ಕಾಯಿದೆ ಕಾನೂನುಗಳ ಬಗ್ಗೆ ಅರಿವು 


ಮೂಡಿಸುವ ನಿಟ್ಟಿ ನಲ್ಲಿ ಮಹಿಳಾ ಸಂಘಟನೆಗಳು ಕೆಲಸ 
ಮಾಡುತ್ತಿವೆ. 

ಉನ್ನತ ತಾಂತ್ರಿಕ ಕ್ಷೇತ್ರದಲ್ಲಿ ಶೇ. 10 RN ರೆ. 
ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ಅಧಿಕ,ಸಂಖ್ಯೆಯಲ್ಲಿದ್ದರೂ, 
ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಕಂಡುಬರುವಂತೆ ಇಸ್ರೇಲಿನ 
ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ತುಂಬ ಕಡಿಮೆಯಿದೆ. 
ಶೇ. 10ಕ್ಕೆಂತ ಕಡಿಮೆ ಹೆಂಗಸರು ಸಂಸತ್ತಿನಲ್ಲಿದ್ದಾರೆ. 120 ಸಂಸತ್‌ 
' ಸದಸ್ಯರಲ್ಲಿ ಹೆಂಗಸರ ಪ್ರಮಾಣ ಶೇ. 6.6 ರಿಂದ 9.1ರ ನಡುವೆ 
ಇರುತ್ತದೆ. ಸ್ತ್ರೀಯರು ಸಂಘಟನೆಯ ಮೂಲಕ ತಮ್ಮ 
ಪ್ರಾತಿನಿಧ್ಯವನ್ನು ಹೆಚ್ಚಿಸಿಕೊಳ್ಳಲು ಹೋರಾಡುತ್ತಿದ್ದಾರೆ. ಆದರೆ 


, ಸಾಮಾಜಿಕ; ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಟ್ಟುಪಾಡುಗಳು 


f ಅವರ ಪ್ರಾತಿನಿಧ್ಯವನ್ನು ತಡೆಯುತ್ತವೆ. ಕುಟುಂಬದ ನಿರ್ವಹಣೆಗೆ 
ಆದ್ಮತೆ, ಹಣದ ಬೆಂಬಲ, ಸಾರ್ವಜನಿಕ ಸಂಪರ್ಕ ಹಾಗೂ 


ರಾಜಕೀಯ ಸಂಘಟನೆಯ ಕೊರತೆಯಿಂದ ಸ್ತ್ರೀಯರು.ರಾಜಕೀಯ 

ದಲ್ಲಿ ಸಕ್ರಿಯವಾಗಿ ತೊಡಗಲು ಸಾಧ್ಯವಾಗುತ್ತ ಲ್ಲ. | 
ಇಸ್ರೇಲ್‌ ಸಮಾಜವು ಕೆಲವು ವಿರೋಧಾತ್ಮಕ ಅಂಶಗಳಿಂದ 

ಕೂಡಿದ್ದು ಘರ್ಷಣೆಗಳ ಮೂಲವಾಗಿವೆ. ಮಾನವೀಯ ಹಾಗೂ 


ಧಾರ್ಮಿಕ ತತ್ವಗಳೆರಡೂ 'ಚಾಲ್ತಿಯಲ್ಲಿವೆ, ಮಾನವೀಯ" 


ತತ್ವಗಳು ಲಿಂಗ ತಾರತಮ್ಮವನ್ನು ಕಡಿಮೆ ಮಾಡಿದರೆ ಧಾರ್ಮಿಕ 
ನೀತಿಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಹಕ್ಕು 
; ಹಾಗು ಕರ್ತವ್ಯ ಗಳನ್ನು ಹೇಳುತ ವೆ." 


ಕಾನೂನು ವೈವಸ್ಥೆಯು ಜಾತ್ಯಾತೀತ ಹಾಗೂ ಧಾರ್ಮಿಕ | 


ತತ್ವಗಳನ್ನು ಆಧರಿಸಿವೆ. ಜಾತ್ಕಾ ತೀತ ತತ್ವ “ಫಿಂಗ ಸಮಾನತೆಯನ್ನು 
ಪ್ರತಿಪಾದಿಸಿದರೆ ಧಾರ್ಮಿಕ ವ್ಯವಸ್ಥೆ ಸ್ರ್ರೀ- ಪುರುಷರಿಗೆ ಬೇರೆ ಬೇರೆ 
ಸ್ಥಾನಗಳನ್ನು ) ಕಲ್ಪಿಸಿಕೊಡುತ್ತ ದೆ. ; 


ಸಾಮಾಜಿಕ ಕಟ್ಟುಪಾಡುಗಳು ಸ್ತಿ ಸ್ತ್ರೀಯರು ಹೊರಗೆ ನ 
ದುಡಿಯುವುದನ್ನು ಪ್ರೋತ್ಸಾಹಿಸಿದರೂ a ಕಡೆಗಣಿಸಿ. 
ವೃತ್ತಿಗೆ ಆದ್ಮತೆ ನೀಡುವುದನ್ನು ಸಹಿಸುವುದಿಲ್ಲ. ಸ್ತ್ರೀಯರು ಉನ್ನತ 
"ಹುದ್ದೆಗಳನ್ನು ಹೊಂದುವುದನ್ನು ಉತೆ ಶೇಜಿಸುವುದಿಲ್ಲ./ಅವರು 
ಎಷ್ಟೇ ಉನ್ನತ ಶಿಕ್ಷಣ ಹೊಂದಿದ್ದರೂ, ಉನ್ನತ ಹುದ್ದೆ 
ಯಲ್ಲಿದ್ದರೂ ಹುಡ್ದೆಗಿಂತ ಕುಟುಂಬಕ್ಕೆ ಹೆಚ್ಚು ಬದ್ದರಾಗಿರ 
ಬೇಕೆಂದು ಸಮಾಜವು ನಿರೀಕ್ಷಿಸುತ್ತದೆ. 


ವಿವಾಹ ಮತ್ತು ವಿಚ್ಛೇದನ ವಿಷಯಗಳೆರಡು ಧಾರ್ಮಿಕ ; 
ನಾ ಯಾಲಯಗಳೆ ಪರಿಧಿಯಲ್ಲಿ ಬರುತ್ತವೆ. ಬೇರೆ: ದೇಶದಲ್ಲಿ 
" ವಿವಾಹ ಅಥವಾ ವಿಚ್ಛೇದನ ನಡೆದಿದ್ದರೂ ಅದನ್ನು ಇಸ್ರೇಲ್‌ 
ರಾಜ್ಕವು ನ್ಯಾಯ ಸಮ್ಮತವೆಂದು ಗುರುತಿಸುತ್ತದೆ: ಯಹೂದಿ 
ಕಾಯಿದೆ' ಪ್ರಕಾರ ಗಂಡಸರು ವಿಚ್ಛೇದನ ನೀಡಿದರೆ ಮಾತ್ರ 
ಹೆಂಗಸರಿಗೆ ವಿಚ್ಛೇದನ ಡೊರೆಯುತ್ತದೆ: ಇದರಿಂದ ಅನೇಕ 
ಹೆಂಗಸರು ವಿಚ್ಛೇದನವಿಲ್ಲದೆ ವಿವಾಹಿತರಾಗಿಯೂ ಗಂಡನಿಲ್ಲದೆ ' 
ಜೀವನ ಮಾಡುತ್ತಿರುತ್ತಾರೆ." | 


ಸ್ತ್ರಿ ಯರು ಅಗ್ಗ ವಾಗಿ.ಸಿಗುವ ಕೆಲಸಗಾರರಾಗಿದ್ದಾರೆ. ಹೆಚ್ಚು 
ಕೌಶಲ್ಕವಿಲ್ಲದ ಮತ್ತು ಹಚ್ಚು ಅಧಿಕಾರಬಿಲ್ಲದ ಹುದ್ದೆ ಗಳನ್ನು 


'ಹೊಂದಿರುತ್ತಾರೆ. ಪುರುಷರು ಹೆಚ್ಚಿನ ಅಧಿಕಾರ, ಆದಾಯ ಲಾಭ 


ಪಡೆಯಲು ಪೂರಕವಾಗಿ ಇವರು ಕೆಲಸ ಮಾಡುತ್ತಾರೆ. ಮನೆ 
ಕೆಲಸದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳ ಬೇಕಾಗಿರುವುದರಿಂದ 
ಹೆಂಗಸರು ಅಲ್ಪಾವಧಿ ಕೆಲಸ, ಬಿಡುವಾಗಿದ್ದಾಗ'ಮಾಡುವ ಕೆಲಸ 
ಹಾಗೂ ಬಡ್ತಿ ಹೊಂದಲು ಸಾಧ್ಯವಿಲ್ಲದ ಕೆಲಸಗಳಲ್ಲಿ ಹೆಚ್ಚಾಗಿ 
ಕೇಂದ್ರೀಕೃತರಾಗಿರುತ್ತಾರೆ. ಹೆಂಗಸರು ಹೊರಗೆ ದುಡಿಯುವುದಕ್ಕೂ 
ಹಾಗೂ ಕುಟುಂಬದಲ್ಲಿ ಅವರು ಹೊಂದುವ ಸ್ವ್ಹಾನಕ್ಕೂ ಬಲಬಾದ 


ಮಾನಸ 19 ಪಸನನನನಾನಾನನಾನಾನಾನಾನಾನನನಾನನಾನನಾನಾಾನಾನಾವನವಾವವಾವಾವನಾಾವಾನಾವಾವವವಾಾವ 


ಸಂಬಂಧವಿದೆ. ಅವರ: ಶ್ರಮವು ಅಗ್ಗವಾಗಿ ಸಿಗುವುದರಿಂದ 


ದುಡಿಮೆಯಲ್ಲಿ ಅವರನ್ನು ಎರಡನೇ ದರ್ಜೆಯ ಕೆಲಸಗಾರರನ್ನಾಗಿ 


ಗುರುತಿಸಲಾಗುತ್ತದೆ. 'ಆದರೆ ಗಂಡಸರನ್ನು: ಮನೆಯ' 


ಯಜಮಾನರನ್ನಾಗಿ ಗುರುತಿಸಲಾಗುತ್ತ ದೆ. 


ಇಸ್ರೇಲಿನ ಆರ್ಥಿಕ ಬೆಳವಣಿಗೆ ಹೆಚ್ಚು ಹೆಚ್ಚು ಮಹಿಳೆ 


ಯರನ್ನು ದುಡಿಮೆ ಕ್ಷೇತ್ರಕ್ಕೆ ಸೇರಿಸುತ್ತಿದೆ. ಕುಟುಂಬದ ಆರ್ಥಿಕ 
ಪರಿಸ್ತಿತಿ ಉತ್ತಮ ಪಡಿಸಲು ಎರಡನೇ ಆದಾಯದ ಅಗತ್ಯ 
ಹೆಚ್ಚಾಗುತ್ತಿದ್ದು ಹೆಂಗಸರು ಹೊರಗೆ ದುಡಿಯುವುದು ಅನಿವಾರ್ಯ 
ವಾಗುತ್ತಿದೆ. ಶಿಕ್ಷಣ ಮತ್ತು ಆರೋಗ್ಯ ಸಚಿವಾಲಯಗಳಲ್ಲಿ 


ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಲ್ಲಿಯ 


ಕಾರ್ಯಕ್ರಮಗಳ ಲಾಭವು ಮಹಿಳೆ ಮತ್ತು ಮಕ್ಕ ಳಿಗ ಸ ಸಲ್ಲುತ್ತಿದೆ. 
ಆದರೆ ಇತಿ ್ರೀಚಿನ ಸರ್ಕಾರ ಈ ಸಚಿವಾಲಯಗಳ "ವೆಚ್ಚಗಳನ್ನು 


 - ಕಡಿತಗೊಳಿಸಿರುವುದು, ಮಹಿಳೆಯರೆ ಮೇಲೆ ಪ್ರಾ ಪ್ರಭಾವ |. 
ಕ ಬೀರುತ್ತಿದೆ. | 
. ಕಾನೂನಿನಕ್ಸೇತ್ರವನ್ನು ತೆಗೆದುಕೊಂಡರೆ ಇಸ್ರೇಲ್‌ ರಾಷ್ಟ್ರವು 
ತನ್ನೆಲ್ಲ ಪ್ರಜೆಗಳಿಗೂ ಧರ್ಮ, ಜನಾಂಗ ಮತ್ತು-ಲಿಂಗ 
ಭೇದವಿಲ್ಲದೆ ಸಮಾನ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಮಹಿಳೆಯರ" 
ಹಕ್ಕು ಗಳಿಗೆ Ms ಕೆಲವು ಕಾಯಿದೆಗಳನ್ನು ನ 


ಗೆಮನಿಸಬಹುದು. 


' ಸ್ತ್ರೀಯರ ಹಿತರಕ್ಷಣೆಗೆ ಸಾಮಾನ್ಯ ಕಾಯಿದೆಗಳು ಮೆತು 
ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿದೆಗಳು ಹಲವಾರು ಇದ್ದರೂ 
ಅವುಗಳ ಸಂಪೂರ್ಣ ಬಳಕೆ ಆಗಬೇಕಾಗಿದೆ. ಮಹಿಳೆಯರಲ್ಲಿ 

,.. ಕಾನೂನು ಅರಿವು ಸ ಮಸಾನಿ ಸಂಘಟನೆಗಳು 

ಹೇಳುತ್ತವೆ. 

| ಇಸ್ರೇಲ್‌ನಲ್ಲಿ ಮಹಿಳಾ ಸಂಘಟನೆಗಳು ಪ ಸಂಖ್ಯೆ 

'ಯಲ್ಲಿಡ್ಲು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿವೆ. ಇವುಗಳ 


ಕುರಿತು ಈ ಲೇಖನದ ಮುಂಭಾಗದಲ್ಲಿ ನೋಡೋಣ. ಅ. 


ಸಂಗತಿ 


ಬಿಸಿಯಪ್ಪುಗೆಯಲಿ ಮೈಮರೆತು 
” ತೆಕ್ಕೆಯಲಿ ಬಿದ್ದು 


ಬಿಸಿಯಿಳಿದಾಗ ಮಂಡಿಗೆಯೆತ್ತಿ ಒದ್ದು 
, ಕತ್ತು ಹಿಸುಕುವ ಕದ್ದು. 


ಶ್ರೀಮತಿ ಕಲ್ಪನಾ ಭಟ್‌ | 


ನಕ್ಕುಬಿಡು ಗೆಳತಿ 


ನೀನೂ ಸಿಂಗರಿಸಿ ಹಿಡಿದ 
ಭಾವ ಚಿತ್ರ ನೋಡಿದ್ದೆ ನೆ 
ನಿನ್ನ ಕಂಗಳಲ್ಲಿ ಅಡಗಿದ್ದ 

' ಕನಸುಗಳ ಎಣಿಸಿದ್ದೇನೆ' 
ಭಾವನೆ ಎಂಬ ಉಯ್ಮಾಲೆಯಲಿ 
ತೂಗಿದ್ದೂ ಕಂಡಿದ್ದೇನೆ 
ಸೊಂಟಕೆ' ಸಿಕ್ಕಿಸಿದ ಡಾಬು : 

* ಹಣೆಗೆ ಇಟ್ಟಿ ಬೈತಲೆ ಬೊಟ್ಟು 
ಹೆಣೆದಿದ್ದ ನಾಗರ, ಜಡಿದೆ: 

: ಮೊಗ್ಗಿನ ಸರಮಾಲೆ ಸ 
ಹಸಿರ ರೇಶಿಮೆನೆರಿಗೆಯಲ್ಲಿ ನ್‌ 
ಹುಮಗಿದ್ದ ನಕ್ಸತ್ರರಾಶಿ ಹೊಳಪು... 
ನಿನ್ನ ಮುಗುಳ್ನಗೆಯ 
ಅ ನೋಟ! ್ಲ 
ಏಕೋ ಬಿಗುಮಾನದಿ ಕರ: 4 

ಹೀಗೆಯೇ, ಒಂದು ಬಾರಿ ಸಿಂಗರಿಸಿಕೊಂಡ «ke 
ನಿನ್ನ ಭಾವಚಿತ್ರ ಅಣಕಿಸುವಂತೆ, ಗ 

ಪಂಜರ ಗಿಣಿ ಕ ಅಲಂಕೃತಳು 
ರೆಕ್ಕೆ ಮುರಿದ ಪಾರಿವಾಳ 
ತಿ ದೂತಳು ' 

ಇಬ್ಬರು ನಿನ್ನ ಹಾಗೆ 
ಪಂಜರ, ಪಂಜರ, ಪಂಜರ, ್ಷ 
ಗೀಕಿಗೂ, ಪಾರಿವಾಳಕೂ-.... | 
ಸ್ವಾತಂತ್ರ್ಯ ಸಿಕ್ಕಿದೆಯೇ... 

*ನಿನಗೆ ಸಿಕ್ಕ ಲ್ಲಿ ಸ 

ಅಡ್ಡಾ ಡಿಬಿಡು, ಕುಣಿದು ಪ್ಪ ಛಿಸಿಬಿಡು 


"ಒಮ್ಮೆ ಸಿಕ್ಕ ಸ್ಪಾತಂತ್ರ್ಯ- | 
ಮತ್ತೇ ಸಿಕ್ಕೀತೇ...... 
ನಿನ್ನ ಹಣೆಯ ತಿಲಕ ಕರಗಿ: 
ಸೆಲೆಯಾಗಿ ಧರೆಗೆ ಔತಣವಾಗುವ ಮುನ್ನ. 

ನೀ ಹಿಡಿದ ಕಾಪಾಲಿಕೆಯಲಿ 
ರಕ್ತ,ಕುಲುಕಿ ₹ ಭಟ್ಟದ 
ಗಿಲ್ಲಕಿ ಆಡುವ ಮುನ್ನ 
ಮಮತೆ, ಪ್ರೀತಿ, ವಾತ್ಸಲ್ಯ , ನೀತಿ, ಶಾಂತಿ 
ನಿನ್ನಲೇ ಅಡಗಿ, ತೆರೆ ಮರೆಯಾಗಿಸುವ ಮುನ್ನ 
ನಕ್ಕು ಬಿಡು' 

ಬಿಗುಮಾನ ಬೇಡ. ಗೆಳ 

ಜೀವೆನ ಭಾವ ಚಿತ್ರವಲ್ಲಾ........ 


ಯಿಹಯಾ ಆರ್‌ | 


"4 ¥ 


& 
Ry 


 1ಕೌನ್ಸಿಲ್‌ ಅಫ್‌ ವುಮೆನ್ಸ್‌ ಆರ್ಗನೈಜೇಶನ್‌ 
ಇದು ಒಂಭತ್ತು ಪ್ರಮುಖ ಮಹಿಳಾ ಸಂಘಟನೆಗಳು ಒಟ್ಟಾಗಿ £ 
ಸೇರಿ ಮಾಡಿಕೊಂಡಿರುವ ಒಂದು ಪೋರಮ್‌. ಇದರ ಮಂಡಳಿ 


 ಯೆಲ್ಲಿ31 ಜನ ಸದಸ್ಯರಿದ್ದಾರೆ. ಇದರ ಒಟ್ಟು ಸದಸ್ಯರ ಸ 
hk 10ಲಕ್ಷ. 


ಈ ಕೌನ್ಸಿಲ್‌ ಇಸ್ರೇಲ್‌ ಮಹಿಳೆಯರು ಮತ್ತು ಇತರ ರ ದೇಶಗಳ 
: ಮಹಿಳೆಯರ ನಡುವೆ ಸಂಪರ್ಕ ಕಲ್ಪಿಸಿ ಅವರ ಸಂಬಂಧವನ್ನು... 
ಬಲಪಡಿಸುವ ನಿಟ್ಟಿನಲ್ಲಿ. ಕೆಲಸ ಮಾಡುತ್ತಿದೆ. ಇದು 
ಇಂಟರ್‌ನ್ಮಾ ಷನಲ್‌. ಕೌನ್ಸಿಲ್‌ ಆಫ್‌ ವುಮೆನ್‌ ಮತ್ತು. 
- ಇಂಟರ್‌ನ್ಯಾಷನಲ್‌ ಕೌನ್ಸಿಲ್‌ ಆಫ್‌ ಜುಯಿಷ್‌ ವುಮೆನ್‌ಗೆ 


ಅಫಿಲಿಯೇಟ್‌ ಆಗಿದೆ ಮತ್ತು ಯುನೈಟೆಡ್‌ ನೇಷನ್ಸ್‌ ಹಾಗೂ 
ಸರ್ಕಾರೇತರ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದೆ. 
ಇಸ್ರೇಲಿನಲ್ಲಿ ಈ ಕೌನ್ಸಿಲ್‌ ವಿವಿಧ ಸಂಘಟನೆಗಳನ್ನು ಒಗ್ಗೊಡಿಸಿ 
ಮಹಿಳೆಯರ ಹಕ್ಕು ಕ್ಷೇಮಾಭಿವೃದ್ಧಿ, ಸಶಕ್ತಿ "ಕರಣ, ಜೀವನದ 
ಎಲ್ಲಾ 
ಹೊಂದುವಂತೆ ಮಾಡುವುದು ಮುಂತಾದ. ವಿಷಯಗಳಲ್ಲಿ ತನ್ನನ್ನು 
ತೊಡಗಿಸಿಕೊಂಡಿದೆ. 


2). ನಾಮಾತ್‌ 
ಇದುಉದ್ಯೊ (ಗಸ್ಯ ಮಹಿಳೆಯರು ಮತ್ತು ಸ್ವಯಂ ಸೇವಕರ 


ಚಳುವಳಿ ಸಂಘಟನೆ. ಇದರಲ್ಲಿ ಸುಮಾರು 8 ಲಕ್ಷ ಸದಸ್ಯರಿದ್ದಾರೆ 


ಇಸ್ರೇಲ್‌ನಲ್ಲೆ ಅತ್ಯಂತ ದೊಡ್ಡ ಮಹಿಳಾ ಸಂಘಟನೆಯಾಗಿದೆ. 


ಯಹೂದಿ, ಮುಸ್ಲಿಮ್‌, ಕ್ರಿಶ್ಚಿಯನ್‌, ಡ್ಕೂಸ್‌;, ಹೊಸ 


ವಲಸೆಗಾರರು, ಹಳೇ ಇಸ್ರೇಲಿ ಮಹಿಳೆಯರು ಹೀಗೆ ವಿವಿಧ ಧರ್ಮ " 


ಪ್ರತಿನಿಧಿಸುವ ಸದಸ್ಕ ರು ಈ 
ಸ್ನೀಯರ 


ಮತ್ತು ಎತ್ಲಿಕ್‌ ಗುಂಪುಗಳನ್ನು ಪ್ರ 
ಸಂಘಟನೆಯಲ್ಲಿ ) ಧ್ಞಾರೆ. "ಇಸ್ರೇಲಿನ ಉದ್ಯೋಗಸ್ಥ ಸ್ತ್ರಿ 


ಸ್ಥಾನವನ್ನು ಉತ್ತಮಗೊಳಿಸುವ ಗುರಿಯನ್ನಿಟ್ಟುಕೊಂಡಿದೆ. 
ಬಡತನದ ಸ್ತ್ರೀಕರಣ (Feminisation of poverty) ಹಾಗು 
ನಿರುದ್ಕೋಗದ ವಿರುದ್ದ ಹೋರಾಡುತ್ತಿದೆ. ಸ್ತ್ರೀಯರು ಚಿಕ್ಕ 
ಉದ್ದಿಮೆಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ. ವ್ಯಾಪಾರ 
ವಹಿವಾಟು ಕ್ಷೇತ್ರದಲ್ಲಿ ನಿರ್ಧಾರ ಕೈಗೊಳ್ಳುವ ಸ್ಥಾನಗಳನ್ನು 
ಮಹಿಳೆಯರು ಪಡೆಯಲು ಉತ್ತೇಜನ ನೀಡುತ್ತದೆ. ಲಿಂಗ . 


ಇಸ್ರೇಲಿನ ಪ್ರಮುಖ ಮಹಿಳಾ ಸಂಘಟನೆಗಳು- 


ಸ್ತರಗಳಲ್ಲೂ ಮಹಿಳೆಯರು. ಉನ್ನತ ಸ್ಥಾನಗಳನ್ನು ' 


ಸ್ಥಳವು ಸೇರಿದಂತೆ ಸಮಾಜದ ಯಾವುದೇ ಸ್ಥಳದಲ್ಲಿ ನಡೆಯುವ 


ಫಿಂಗ ತಾರತಮ್ಯದ ವಿರುದ್ಧ ಹೋರಾಡುತ್ತದೆ. ಶೈಕ್ಷಣಿಕ ವಿಚಾರ. 


ಸಂಕಿರಣಗಳನ್ನು ನಡೆಸುತ್ತ ದೆ. ಉಪನ್ಮಾಸ ಸ, ಗುಂಪು ಚರ್ಚೆಗಳನ್ನು 


| ನಡೆಸಿ ಜನರಲ್ಲಿ ಅರಿವು ಮೂಡಿಸುತ್ತದೆ ಮತ್ತು. ಕಾನೂನು. 
ಸಾಕ್ಸ ರತೆಯನ್ನು ) ಹೆಚ್ಚಿಸಲು ಪ್ರಯತ್ನಿಸುತ್ತದೆ. 


ಈ ಸಂಘಟನೆ ಅನೇಕ ಸವಸಾಜ ಕಾರ್ಯಗಳನ್ನು 


ಕೈಗೊಳ್ಳುತ್ತ ದೆ. ಕಾನೂನು ಸಲಹಾ ಸಮಿತಿಯನ್ನು ಹೊಂದಿದೆ, 


ಸಮಾನತೆಗೆ ಸರ್ಕಾರದ ಜೊತೆ ಲಾಬಿ ಮಾಡುತ್ತದೆ. ಕೆಲಸದ "' 


ಕೌಟುಂಬಿಕ ಹಿಂಸೆ ತಡೆಯಲು ಕೌನ್ಸಿ ಲಿಂಗ್‌ ಸೆಂಟರ್‌ 


ಉದ್ಯೋಗಸ್ಥ ತಂದೆತಾಯಿಗಳ ಮಕ್ಕ ಳಿಗೆ ಶಿಶುವಿಹಾರ (ಡೇ ಕೇರ್‌ 
ಸೆಂಟರ್‌) ಮತ್ತು ವೃತ್ತಿಪರ ಹಾಗೂ ೂ ಕೃಷಿ ಪ್ರೌ ಢಶಾಲೆಗಳನ್ನು 
| ನಡೆಸುತ್ತ ದೆ. 


ತಿ) ಇಸ್ರೇಲ್‌ ಫೆಡರೇಶನ್‌ ಆಫ್‌ ದಿ ಭನ ಇಂಟರ್‌ 
ನ್ಯಾಷನಲ್‌ ರುಯೋನಿಸ್ವ ಆರ್ಗನೈ ಜೇಶನ್‌ (WIZ0O) 
ಇದು 1 ಲಕ್ಷ ಫದೆಸ್ಕರನ್ನು ಹೊಂದಿದೆ. ವಿಶ್ವಸಂಸ್ಥೆಯು 
ಗುರುತಿಸಿರುವ ಒಂದುಸ್ಥ ಸ್ವಯಂ ಸೇವಾ ಸೇಸ್ತೆ. ಯುನಿಸೆಫ್‌ ಮತ್ತು 


ಇಸಿಜಿ ಎಸ್‌ ಟಸಿಗಸ ಸಲಹಾ ಸಂಸ್ಥೆಯಾಗಿದೆ. ಮಹಿಳೆಯರ 
ಸ್ಥಾನವನ್ನು ಉತ್ತಮಪಡಿಸುವುದು ಅವರ ಹಕ್ಕುಗಳನ್ನು 


1 


ರಕ್ಷಿಸುವುದು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಲಿಂಗಸಮಾನತೆ "". 


ಸಾಧಿಸುವುದು ಇದರ ಗುರಿಯಾಗಿದೆ. ತಂದೆ ಅಥವಾ ತಾಯಿ 
ಬಿಟ್ಟರೆ ಇರುವ ಕುಟುಂಬ, ಮಹಿಳೆ, ಮಕ್ಕ ಳು ಹಾಗೂ 
ವಯಸ್ಸಾದವರಿಗೆ ಹೆಚ್ಚು ಗಮನ ನೀಡಿ ಕುಟುಂಬ ಮತ್ತು 


ಸಮುದಾಯದ ಕ್ಲೇಮಾಭಿವೃದ್ದಿಗೆ ಕೊಡುಗೆ ನೀಡುತ್ತಾ ಬಂದಿದೆ. 
ವಿಜೊ (W1Z೦) ಸುಮಾರು 800 ಸಂಸ್ಥೆಗಳು ಹಾಗೂ 
ಸೇವಾಕೇಂದ್ರ ಗಳನ್ನು ನಡೆಸುತ್ತಿದ್ದು ಯಹೂದಿ ಮತ್ತು 
ಯಹೂದಿಯಲ್ಲದೆ ಎರಡೂ ಸಮುದಾಯಗಳ ಮಹಿಳೆಯರಿಗೂ 
ಒಂದೇ ರೀತಿಯಲ್ಲಿ 'ಸೇವೆ ಸಲ್ಲಿಸುತ್ತಿದೆ. ಇದರ ಪ್ರಮುಖ 


ಕಾರ್ಯಫಘಟಕಗಳೆಂದರೆ ಶಿಶುವಿಹಾರ, ಶಾಲೆ, ಯೂತ್‌ ಕ್ಲಬ್‌, 
" ಮಕ್ಕ ಳಿಗೆ ಮತ್ತು ಯುವ ಜನರಿಗೆ ಚಿಕಿತ್ಸಾ ಕೇಂದ್ರ, 


ಪುನರ್‌ವಸತೀಕರಣ ಕೇಂದ್ರ, ಕಾನೂನು ಸಲಹೆ ನೀಡಲು ಕುಟುಂಬ 


ಸಲಹಾ ಕೇಂದ ್ರ್ಯ, ತುರ್ತುಕರೆಗಳು, ಹೊಡೆಯಲ್ಪಟ್ಟ ಮಹಿಳೆಯರಿಗೆ 


' ಅಶ್ರಮಧಾಮಗಳು, ಸಂಕಷ್ಟದಲ್ಲಿ ಸಿಲುಕಿರುವ ಹೆಣ್ಣುಮಕ್ಕಳಿಗೆ 
ಆಶ್ರಯ ನೀಡುವುದು, ಕುಂಟುಂಬ ಮತ್ತು ಸಮುದಾಯ ಕಲ್ಯಾಣ . 
ಯೋಜನೆಗಳನ್ನು ಕೈಗೊಳ್ಳುವುದು, ಹೊಸದಾಗಿ ವಲಸೆಬಂದ . 
ಜನರಿಗೆ ಸಹಾಯ ಮಾಡುವುದು ಮುಂತಾದ 'ವಿಭಾಗ ಘಾಗೂ 


"ಸೇವಾ ಸೌಲಭ್ಯ ಗಳನ್ನು ಒದಗಿಸುತ್ತ ದೇ 


4) ಎಮುನ (EMUNAH) | 
ನ್ಯಾಷನಲ್‌ ರಿಲೀಜಿಯನ್‌ ವುಮೆನ್ಸ್‌ ಆರ್ಗನೈಜೇಶನ್‌. 

ಇದರಲ್ಲಿ 1 ಲಕ್ಷದ 30 ಸಾವಿರ ಸದಸ್ಯ ರಿದ್ದಾರೆ. ಇದು ಶಿಕ್ಷಣ 

"ಮತ್ತು ಸಮಾಜ “ಸೇವಾ ಚಟುವಟಿಕೆಗಳನ್ನು 


ಗುರಿಯಾಗಿಟ್ಟುಕೊಂಡಿದೆ: ಯಹೂದಿ ಮೌಲ್ಕಗಳಿಗೆ ಒತ್ತು. 
ನೀಡುತ್ತದೆ: ಹೆಣ್ಣು ಮಕ್ಕಳ ಪ 
ಎಲ್ಲಾ ಶ್ಲೆ ಕ್ಷಣಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ವಿವಾಹ ಪೂರ್ವ 

ಸಲ್ಪಹೆ ವಯಸ್ಕರ ಶಿಕ್ಷಣ ಮತ್ತು ವೃದ್ಧರಿಗೆ ವಿವಧ ಸೇವೆಗಳನ್ನು 


ಪ್ರೌಢ ಶಿಕ್ಷ ಕಣವೂ ಸೇರಿದಂತೆ 


ನೀಡುವಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತದೆ. 


5) ವುಮೆನ್ಸ್‌ ಇಸ್ರೇಲ್‌ ಓ. ಆರ್‌.ಟ(0R) 
ನಲವತ್ತು ಸಾವಿರ ಸದಸ್ಕರನ್ನು ಹೊಂದಿದೆ. ಇದು ವೃತ್ತಿಪರ" 


 ಪೈಚ್ಞಾನಿಕಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತದೆ. 


; 


' : ರಾಜಕೀಯ ಪಕ್ಷದ `ಒಂದು ವಿಭಾಗವಾಗಿ ಕೆಲಸಮಾಡುತ್ತಿದೆ." 
ಇದು ಸಮುದಾಯದ ವಿವಿಧೆ ಶಾಖೆಗಳಲ್ಲಿ ಸಾಮಾಜಿಕ 


ಫ್ರೌಢಶಾಛೆಯಿಂದ ಹಿಡಿದು ವಯಸ್ಯರ ಶಿಕ್ಷಣದವರೆಗೆ ಶೈಕ್ಟಣಿಕ 


, ಸಂಸ್ಥೆ ಗಳ ಸಂಪರ್ಕ ಜಾಲವನ್ನು ಹೊಂದಿದೆ. 


WN 


6) ಆರ್ಗನೆ ಜೇಶನ್‌ ಆಫ್‌ ಹಿರತ್‌ a ಇನ್‌ 3 ಲ್‌. 
18 ಸಾವಿರ ಸದಸ್ಯರನ್ನು ಹೆಔಂದಿದೆ. ಇದು ಹಿರತ್‌ ಎಂಬ" 
ರಾಜಕೀಯ ಪಕ್ಷ ದ ಅಂಗವಾಗಿದೆ. ಹಿರತ್‌ ವುಮೆನ್‌ ಸಾಮಾಜಿಕ . 
ಕ್ಷೇತ್ರದಲ್ಲಿ ಜೀವನ ಗುಣಮುಟ್ಟವನ್ನು ಮತ್ತು ಮಹಿಳೆಯ 
: ಸ್ಥಾನವನ್ನು ಉತ್ತಮಪಡಿಸುವ ಗುರಿಯನ್ನು ಹೊಂದಿದೆ. 

ಶಿಶುವಿಹಾರ ಮತ್ತು ಹಿರಿಯ ನಾಗರೀಕರ ಕ್ತ ಬ್‌ಗಳನ್ನು 
ಸ್ತ್ರೀಯರ. 5 
ಕ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. i 


ನಡೆಸ ುತೆದೆ. ಸಾರ್ವಜನಿಕ ಜೀವನದಲ್ಲಿ 


4 ಲಿಬರಲ್‌ ವುಮೆನ್ಸ್‌ ಆರ್ಗ್‌ ನೈ ಜೇಶನ್‌: 
ಇದರಲ್ಲಿ 5 ಸಾವಿರ ಸದಸ ರಿದ್ದಾರೆ. NE 


ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನತೆಗೆ 


ಹೆಣ್ಣುಮಕ್ಕಳಿಗೆ ಆಶ್ರಯ ಮನೆಗಳು; ಕೌಟುಂಬಿಕ ಹಿಂಸೆ 


| ಸಂಪರ್ಕವನ್ನು ಹೊಂದಿಲ್ಲ. 
X ಮಾಡುವುದು ಕಾನೂನಿನ ಅರಿವು ಮೂಡಿಸುವುದು ಶಿಕ್ಷ ಣದ 


'ತಡೆಯುವ ಸಲಹಾ ಕೇಂದ್ರಗಳನ್ನು ನಡೆಸುತ್ತದೆ. ರಾಜಕೀಯ. 


ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸ್ತ್ರೀಯರು ಹೆಚ್ಚು 
ಭಾಗವಹಿಸುವಂತೆ ಮಾಡುವ ಗುರಿಯನ್ನು ಇಟ್ಟು ಕೊಂಡಿದೆ 


$9 ಬಿನಾಯ್‌ ಬ್ರತ್‌ KE ಇಸ್ರೇಲ್‌ 


3600 ಸದಸ್ನರದಾರೆ. ಬಿನಾಯ್‌ ಬ್ರತ್‌ ಇಯಟರ್‌ನೃಷನಲ್‌, 


, ಸಂಸ್ಥೆಯ ಒಂದು ಭಾಗವಾಗಿರುವ ಈ ಸಂಘ ಜಗತ್ತಿನಲ್ಲೆ ಅತ್ಯಂತ 
| ಹಳೆಯ ಮತ್ತು ದೊಡ್ಡ ಯಹೂದಿ ಸೇವಾ ಕೇಂದ್ರವಾಗಿದೆ. ಇದೂ 


ಕೂಡ, ' ಸಾರ್ವಜನಿಕ ಕ್ಷೇತ್ರ ಮತ್ತು ವಿವಿಧ ವೃತ್ತಿಗಳಲ್ಲಿ 


| ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಕಾರ್ಯದಲ್ಲಿ 
ತೊಡಗಿದೆ ಹೊಸ ವಲಸೆಗಾರರನ್ನು ಸೇರಿಸಿಕೊಳ್ಳು ವುದಕ್ಕೆ ಸಹಾಯ 
| ಮಾಡುತ್ತ ದೆ.`ಸುಮಾರು 40 ಗೋಲ್ಡ ನ್‌ ವಾಕ್‌ ಕ್ಲಬ್‌ಗಳನ್ನು" 


ಹೊಂದಿದೆ. ಸಾಮಾಜಿಕ. ಅಂತರವನ್ನು ಕಡಿಮೆ ಮಾಡಲು: 


"ವಿದ್ಯಾರ್ಥಿವೇತನ ನೀಡುತ್ತದೆ. ಬುದ್ದಿ ಮಾಂದ್ಯ ಶಾಲೆ ಹಾಗೂ 
'ಶೈಕ್ಸ ಣಿಕ ಸ ಸಂಸ್ಥೆಗಳಿಗೆ ಸಹಾಯಧನ ನೀಡುತ್ತೆ ದೆ. ಸ 


9) ದ ಇಸ್ರೇಲ್‌ ವುಮೆನ್‌ ನೆಟ್‌ವರ್ಕ್‌ (WN) 
ಸುಮಾರು 2500 ಸದಸ್ಕರನ್ನು ಹೊಂದಿದೆ," ಮಹಿಳಾ" 


'ಹಕ್ಕು ಗಳ ಪರವಾಗಿ" ಹೋರಾಟ ಮಾಡುವ ಪ್ರಸಿದ್ಧ 4 


ಸಂಘಟನೆಯಾಗಿದೆ. "ಇದು ಯಾವುದೇ ರಾಜಕೀಯ: ಪಕ ದ. 
ಸ್ತ್ರೀಯ ಪರವಾಗಿ ಲಾಬಿ' 


ಮೂಲಕ ಇಸ್ರೇಲಿನಲ್ಲಿ ಮಹಿಳೆಯರ ಸ್ಥಾನವನ್ನು ಉತ್ತ ಮ: 


' ಗೊಳಿಸುವನಿಟ್ಟಿನಲ್ಲಿ ಕೆಲಸಮಾಡುತ್ತದೆ. ತುಂಬ ಆಸಕ್ತ ಹಾಗೂ 


ಬದ್ಧ ತೆಯಿರುವಂತಹ ಮಹಿಳೆಯರು ಮಾತ್ರ ಇರುವ: 


ಸಂಘಟನೆಯಾಗಿದೆ. | 
10 ಹದಸ್ಸಾಹ್‌- AE ST 


$ 


:: 2ಸಾವಿರ, ಸದಸ್ಯರಿದ್ದಾರೆ. ರಾಜಕೀಯವಲ್ಲದ ಸ ಯಂ 
ಸದಸ್ಕತ್ವವಿರುವ ಸೇವಾ ಸಂಘಟನೆಯಾಗಿದೆ. ಹದಸ್ಸಾಹ್‌ 
ಇಂಟರ್‌ನ್ಯಾಷನಲ್‌ ಮತ್ತು, 'ಹದಸ್ಸಾಹ್‌ ವುಮೆನ್ಸ್‌ 


'ರುಯೋನಿಸ್‌ ಸಿ ಅರ್ಗನೈ ಜೇಶನ್‌ ಆಫ್‌ ಅಮೇರಿಕಾ' ದ ಒಂದು ಮ 


ಅಂಗವಾಗಿದೆ. 'ಹದಸ್ಸಾಸ್‌ ಮೆಡಿಕಲ್‌ ಆರ್ಗನ್ಯೆ ಜೇಶನ್‌ ಮತ್ತು 
ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲ ನೀಡುತ್ತ ದೆ. ಆರೋಗ್ಯ, ಶಿಕ್ಷಣ 
ವಲಸೆಗಾರರನ್ನು ್ಲ ಸೇರಿಸಿಕೊಳ್ಳುವುದು, ಜೀವನದ ಗುಣಮಟ್ಟ ವನ್ನು 


| : ಉತ್ತಮಗೊಳಿಸುವುದು ಮಹಿಳೆ 
ಸಹಾಯಮಾಡುತ್ತದೆ. ಶಿಶುವಿಹಾರ, ಸಂಕಷ್ಟದಲ್ಲಿರುವ ' ಖು ಯರ ಅಭಿವೃದ್ಧಿ ಸಮುದಾಯದ 
| | | ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ನಂತದ 


ಕಾರ್ಯಕ್ರ ಮಗಳನ್ನು ಹಮ್ಮಿ ಶೊಸ್ಳಾತ್ಯ ದೆ. 


$ 


pe 


೫ K f; ಫ್ಯ: 


gs ww ಇಸ್ರೆ ಆಲ್‌ ಅಸೊಟಯೀಷನ್‌ 


Me 


ಫ್‌ ಯೂನಿವರ್ಸಿಟಿ 


600 ಸದಸ್ಯ ರಿದ್ದಾರೆ..- ಇದು" “ಇಂಟರ್‌ ನ್ಯಾಷನಲ್‌. 
ಫೆಡರೇಶನ್‌ ಆಫ್‌ ಯೂನಿವಸಿ ೯ಟಿ ವುಮೆನ್‌' ಸಂಸ್ಥೆಯ 
ಸದಸ್ಮತ್ವನ್ನು ಹೊಂದಿದೆ. ' : ಮಹಿಳೆ ಮತ್ತು ಹೆಣ್ಣು ಮಕ್ಕಳ 


A ನವನ್ನು ಉತ ಶ್ರಮಪಡಿಸುವುದು ಮಾನವ ಹಕ್ಕುಗಳ ರಕ್ಸಣೆ, 


ಜಗತಿ ಶಿನಾದ್ಯಾ ೦ತ ವಿಶ್ವ ವಿದ್ಯಾ ನಿಲಯಗಳಲ್ಲಿ ರುವ ಮಹಿಳೆಯರ 
ನಡುವೆ ಸ್ಸ ಸೇಹ ಮತ್ತು ಸೌಮರಸ್ಮ ತಂದು ಶಾಂತಿ ಸ್ಥಾ ಪನೆಗೆ' 
ಪ್ರಯತ್ನಿ ಸುತಿ ದೆ." 


12) ಸೋರೋ ಫೆಿನಿಸ್ಸ್‌ ಇಂಟರ್‌ ನ್ಯಾಷನಲ್‌ ಆಫ್‌ 
'ಇಸ್ರೆ €ಲ್‌ | ಸಿ 

500 ಸದಸ್ಯ ರಿದ್ದಾರೆ. ಉನ್ನತ ನೈತಿಕ ಮೌಲ್ಯ ಮಾನವ 
"ಹಕ್ಕು ಗಳ, ಅಂತರ ರಾಷ್ಟ್ರೀಯ ಸಾಮರಸ್ಯ ಮತ್ತು ಸ್ನೇಹನನ್ನು 
ಬೆಳೆಸುವ ನಿಟ್ಟಿನಲ್ಲಿ ಕೆಲಸಮಾಡುತ್ತದೆ. | 


3 ದಿ ಫೆಮಿನಿಸ್ಟ್‌ ಕನೆಕ್ಷನ್‌ | ಸ 
ವಿವಿಧಸಿ ಸಿ ಸ್ರೀವಾದಿ ಗುಂಪುಗಳನ್ನು ಸಂಘಟಿಸುವ En: 

- ಯಾವುದೇ ಒಬ್ಬ ಮಹಿಳೆ ಅಥವಾ ಅನೇಕ' ಮಹಿಳೆಯರು 
ತುಳಿತಕ್ಕೊ ಛಳಗಾಡರೆ ಅವರನ್ನು; ಪ್ರತಿನಿಧಿಸುವ ಮತ್ತು ಅವರ: 
ಆಸಕ್ತಿ ಗಳನ್ನು ಎತ್ತಿ ಹಡ್ಗಿಯುವ ಹೋರಾಟವನ್ನು ಮಾಡುತ್ತ ಡೆ. 
 ಸಂಕಷ್ಟಕ್ಕಿ ಡಾದ ಮೆಹಿಳೆಯರು ತಮ್ಮ ಜೀವನವನ್ನು ತಾವೇ" 
'ರೊಪಿಸಿಕೊಳ್ಳುವುದಕ್ಕೆ : ತಾರತಮ್ಮ ಮಸ್ತು ದೌರ್ಜನ್ಯ ದೆ ವಿರುದ್ದ 
ಹೋರಾಡಲು ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು - 
ನೀಡುತ್ತದೆ. ಈ ಸಂಘಟನೆ ಎಲ್ಲಾ ಮಹಿಳೆಯರಿಗೂ 
" ಮುಕ್ತ ವಾಗಿದೆ. ಇಲ್ಲಿ ರಾಷ್ಟ್ರೀಯತೆ, ನಂಬಿಕೆ, ಜನಾಂಗ, ಕುಲ, 
ವೃತ್ತಿ, ಆರೋಗ್ಯ ಸ್ಲಿತಿ ಮತ್ತು ವಯಸ್ಸಿನ ಭೇದವಿಲ್ಲದೆ ಲ 
'ಮಹಿಳೆಯರನ್ನು ತನ್ನಲ್ಲಿ ಸೇರಿಸಿಕೊಳ್ಳುತ್ತದೆ. 


ಇತರ ಸಂಘಟನೆಗಳು 


' ಮಹಿಳೆಯರ ಕಲ್ಯಾಣ, ಅಭಿವೃದ್ಧಿ, ಲಿಂಗ ಸಮಾನತೆ. 
ಸಶಕ್ಕೀಕರಣ ಮುಂತಾದ ಗುರಿಗಳನ್ನು ಇಟ್ಟುಕೊಂಡು ಕೆಲಸ 


ಮಾಡುತ್ತಿ ರುವ ಇತರ ಸ ್ಥಳೀಯ ಸಂಘಟನೆಗಳೆಂದರೆ 


‘. ವುಮೆನ್‌ ಏಗೇನ್‌ಸ್ಸ್‌ಡ ಡಿಸ್ಕಿ ಮಿನೇಟರಿ ಅಡ ಸರ್ಟೈಸಿಂಗ್‌ 


. ದಿ ಇಸ್ರೇಲ್‌ ಚೈಲ್ಡ್‌ ಬರ್ತ ಎಜುಕೇಶನ್‌ ಟ ಟ್ರಸ್ಟ್‌ 
€ ದಿವುಮೆನ್‌ ಹೆಲ್ಸ್‌ ಗ್ರೂಪ್‌. 
* ಅಸೋಸಿಯೇಷನ್‌ ಆಪ್‌ ರೇಫ್‌ ಕ್ರೈಸಿಸ್‌ 
ಇಸ್ರೇಲ್‌ 
'* ಲಾಯಲ್ಪಿ ಎಂಡ್‌ ಸಿಸ್ಟರ್‌ ಹುಡ್‌ ಎಂಡ್‌ Her ಈ 
ಸಂಘಟನೆ ಅರಬ್‌ ಮತ್ತು ಯಹೂದಿ ಮಹಿಳೆಯರ ನಡುವೆ 
ಸಹಕಾರ ಮತ್ತು ಸಾಮರಸ್ಮ ತರುವ ನಿಟ್ಟಿ ನಲ್ಲಿ 
ಕೆಲಸಮಾಡುತ್ತದೆ. ರ 


ಫ್‌ ನಜ 
ಹೀಗೆ ಇಸ್ರೇಲನಲ್ಲಿ ವಿವಿಧ ಕಕ್ಷೆ ಸ್ಲೇತ್ರಗಳಲ್ಲಿ ಮಹಿಳೆಯರ + 


ಪರವಾಗಿ ಕೆಲಸ ಮಾಡುತ್ತಿ ರುವ ಸಂಘಟನೆಗಳು: ಅಧಿಕ 
ಸಂಖ್ಯೆಯಲ್ಲಿವೆ. ಕೆಲವು ಧಾರ್ಮಿಕ ಹಾಗೂ ಕಟ್ಟುಪಾಡುಗಳು" 
ಮಹಿಳೆಯರ ಅಭಿವೃದ್ಧಿ ಯಲ್ಲಿ ಅಡ್ಡಿ ಗಳಾಗಿದ್ದ ರೂ, ಸ್ತ್ರೀಯರಲ್ಲಿ 


| ಅರಿವು ಮೂಡಿಸುವುದ್ದು ಶಿಕ್ಷ ಣ ಮತ್ತು ಉದ್ದೋಗ ಮಟ್ಟಿ ವನ್ನು 


ಹೆಚ್ಚಿಸುವುದು, ಉದ್ಯೋಗಸ್ಥ ಮಹಿಳೆಯರ ಅನುಕೂಲಕ್ಕಾ ಗಿಡೇ: 
ಕೇ ರ್ರ್‌, ಸೆಂಟರ್‌ಗಳನ್ನು ಸ್ಥಾಪಿಸುವುದು, ಮಹಿಳೆಯರನ್ನು 
ಸಂಘಟಿಸುವುದು, ಮಹಿಳೆಯರ ಹಕ್ಕುಗಳ ರಕ್ಷಣೆ; ಸಾರ್ವಜನಿಕ 
ಹಾಗಾ ರಾಜಕೀಯ ಕ್ಷೇತ್ರದಲ್ಲಿ ಅವರ ಭಾಗವಹಿಸುವಿಕೆಯನ್ನು 

ಹೆಚ್ಚಿಸುವುದು, ' ಸಂಕಷ್ಟ ದಲ್ಲಿರುವ ಮಹಿಳೆಯರಿಗೆ ಆಶ್ರಯ ' 
' ನೀಡುವಂತಹ ಕೆಲಸಗಳಲ್ಲಿ ಮಹಿಳಾ ಸಂಘಟನೆಗಳು ಪ್ರಮುಖ. 
ಪಾತ್ರ ವಹಿಸುತ್ತವೆ. ” ಮಹಿಳೆಯರ ಒಟ್ಟು ಜನಸಂಖ್ಯೆಯಲ್ಲಿ 
ಶೇಕಡ 50ಕ್ಕಿಂತ ಹೆಚ್ಚಿನ ಮಹಿಳೆಯರು ಒಂದಲ್ಲ ಒಂದು. 
ಸಂಘಟನೆಯ ಸದಸ ;ರಾಗಿರುವುದು ಕಂಡುಬರುತ್ತದೆ. ಒಟ್ಟಿನಲ್ಲಿ 
ಮಹಿಳಾ ಸಂಘಟನೆಯು ಇಸ್ರೇಲಿ ಮಹಿಳೆಯರ ಜೀವನದಲ್ಲಿ 
ಅವಿಭಾಜ್ಯ ಅಂಗವಾಗಿದೆ. ಸಂಘಟನೆಯ ಶಕ್ತಿ ಎಷ್ಟು ಎಂದು 
ತೋರಿಸಿಕೊಡುವಲ್ಲಿ ಇಸ್ರೇಲಿನ ಮಹಿಳಾ ಸಂಘಟನೆಗಳು ನಮಗೆ 
ie) | 


ಸಲಾ ಇನ್‌” 


+} 


= 


ಕೆರ 


ಫೋನ್‌ ಒಂದೇ 
ರಿಸೀವರನ್ನೆತ್ರಿಕೊಂಡೆ. 
“ಹಲೊಲಿ” 
“ಹಲೋ ಡಾಳೆ , ನಾನು ದಮ ಮಾತಾಡಿ ರೋದು, ಹ 
ಒಂದು ರೆಯಲ್ಲಿ ಸಿಕ್ಕಿ ಕೊಂಡಿದೀನಿ. ನೀವೇ ನನಗೆ ಪರಿಹಾರ 
| ಸೂಚಿಸಬೇಕು ಈಗ ನಿಮ್ಮ ಮನೆಗೆ ಬರಟಗಿ 
ಬರಲಾ?” ಬ 
“ಬನು ಅಂತಹ ಮ ಸಂಜೆ ಕ್ಲಿನಿಕ್‌ಗೆ ಬಂದುಬಿಡು" 
“ಇಲ್ಲ ಡಾಕ್ಟ್ರೇ, ನಿಮ್ಮ ಬಳಿ ಹೇಳುವವರೆಗೂ ನನಗೆ 
ಸಮಾಧಾನವಿಲ್ಲ ಶಃಗಲೇ ಬರ್ತಿ ನಿ.” 


ಸದಿ ಸನ ರಿಸೀವರ್‌ ಇಟ್ಟೆ. 4 


- ರಮಾಳದು ಸುಂದರ ಪುಟ್ಟ ಸಂಸಾರ. ಗಂಡನಿಗೆ ಬ ಮ 
ಸಂಬಳದ ಸರ್ಕಾರಿ; ಕೆಲಸವಿದೆ." ಮುದ್ದಾದ ಎರಡು ಮಕ್ಕಳು, | 
ಇವಳಿಗೇನಂತಹ ತೊಂದರೆ ಬಂದಿರೋದು "ನಿಂದ: 


ಭು ಯೋಚಿಸುತ್ತಿ ದ್ದೆ. ನಾನು ಊಟಿ ಮುಗಿಸಿ ಕ್ಸ ತೊಳೆಯುವಷ್ಟ ರಲ್ಲಿ 
ರಮಾ ಬಂದಳು. ಅತ್ತೂ ಅತ್ತೂ ಕಣ್ಣು ಶಾಂತಿ 


“ಇದೇನು ರಮಾ ನಿನ್ನ ಕಣ್ಣ ಈ: ನೀರು?” 


“ವ್ಹನಗೆ ಹೇಳಿಕೊಳ್ಳಲು ತುಂಬ ನಾಚಿಕೆಯೆನಿಸುತ್ತದೆ: ಟಿ 


ವಿಧಿಯಿಲ್ಲ. ಹೇಳಲೇಬೇಕು. ನನ್ನ ಗಂಡನಿಗೆ ಇನ್ನೊ ಬ್ಬ 
ಹುಡುಗಿಯೊಂದಿಗೆ ಸಂಬಂಧವಿದೆ. ನಾನು ಹೆರಿಗೆಗೆಂದು ತವರಿಗೆ 
ಹೋದಾಗ ಅವಳು ಇವಠ ಬಳಿ ಪಾಠ ಹೇಳಿಸಿಕೊಳ್ಳ ಲು ಬರುತ್ತಿ 
ದ ತೆ. ಆವಳು ನನ್ನ ಗಂಡನಿಗೆ ಏನು ಮೋಡಿ ಮಾಡಿಬಿಟ್ಟಿ 
ದ್ದ ಳೋ ಗೊತ್ತಿಲ್ಲ. ನನಗೆಂತಹ ಸೀರೆ ತರ್ರಾರೋ ಅವಳಿಗೂ 
ಅಂತಹುದನ್ನೇ ತರ್ತಾರೆ, ಹೊರಗಡೆಯೂ ಅವಳೊಂದಿಗೆ 


ಸುತ್ತಾಡ್ತಾರೆ. ಅವಳನ್ನು ಮದುವೆಯಾಗುತ್ತೆ ನೆಂದು ಬೇರೆ ಹಠ / 


- ಒಡಿದಿದ್ದಾರೆ. ನನ್ನ ಹಾಗೂ ಮಕ್ಕಳ ಗತಿಯೇನು? ಎರಡು 
ಮದುವೆಯಾದರೆ ಇವರ ಕೆಲಸ ಹೋಗುವುದಿಲ್ಲವೇ? ಇವರ 


 ಜೊತೆಗೇಜಗಳ ಕಾದೂ ಕುದೂ ಸಾಕಾಗಿ ನಾನು ಅತ್ತೆ, ಮಾವ, 
" ಅಪ್ಪ, ಅಮ್ಮ ಎಲ್ಲರಿಗೂ ಪತ್ರ ಬರೆದು ಕರೆಸಿದೆ.  ಅವರೆಲ್ಲ' 


ಬಂದು ಬೈದು ಬುದ್ಧಿ ಹೇಳಿದ ಮೇಲೆ ತಪ್ಪಾಯಿತೆಂದು 


ಒಪ್ಪಿಕೊಂಡು ಅವಳನ್ನು ಮರೆತುಬಿಡುತ್ತೇನೆಂದು ಹೇಳಿದ್ದರು. 


ಹಾಗೆಯೇ ಒಂದು ತಿಂಗಳಿಂದ ದೂರವೂ ಇದ್ದರು” 


ಸಮನೆ ಟ್ರಿನ್‌ಗುಟ್ಟಿತ್ತಿತ್ತು. ಹೋಗಿ . 


"ಮಾತಾಡಬೇಕು. 
| ಕರೆದುಕೊಂಡು ಬಾ” ಎಂದು ಅಪಳನ್ನು ಕರಸಿದೆ. 


“ಆಯ್ತ ಲ ಮತ್ತೇಕೆ ಅಲ್ಲಿ €ಯ? A ಮೇಲೆ 


ಮತ್ತೆ ಮ?” ನ | » 


“ನಿಜವಾದ ತೊಂದರೆ ಶುರುವಾಗಿರೋದೇ ಈಗ ಡಾಕ್ಟ್ರ | 
ಅವಳು ಮೊನ್ನೆ ನಮ್ಮ ಮನೆಗೆ ಬಂದಿದ್ದಳು. ನಮ್ಮವರ ಪಾಪದ 


ಫಲ ಅವಳ ಹೊಟ್ಟೆಯಲ್ಲಿ ಚಿಗುರಿದೆ. ಅವಳನ್ನು ನೋಡಿದ ' 
ಮೇಲೆ, ಅವಳ ಮಾತುಗಳನ್ನು ಕೇಳಿದ ಮೇಲೆ ನಮ್ಮ ವರ ಮನಸ್ಸು 
'ಮೇಣದಂತೆ ಕರಗಿ ಮತ್ತೆ ಅವಳನ್ನು ಮದುವೆಯಾಗುವ 


ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮದುವೆಯೇನುದ್ರೂ ನಡೆದರೆ 


ನನ್ನ ಬದುಕು ಮುಗಿದಂತೆಯೇ ಸರಿ. ಅದಕ್ಕೆ ನಾನೊಂದು 
ನಿರ್ಧಾರಕ್ಕೆ ಬಂದಿದೀನಿ. ಅವಳಿಗೆ ಗರ್ಭಪಾತ ಮಾಡಿಸಿದರೆ : 


ನಂತರ ಇಬ್ಬರನ್ನು ದೂರ ಮಾಡಬಹುದು. ಇದಕ್ಕೆ ನೀವೇ ' 
ಏನಾದ್ರೂ ಸಹಾಯ ಮಾಡಲೇಬೇಕು. ಸಂಜೆ ಅವಳನ್ನು ಕರೆದು 


' ಕೊಂಡು ಬರುತ್ತೇನೆ. ದಯವಿಟ್ಟು ನೀರ್ವೆ ಅವಳ ಬಳಿ ಮಾತಾಡಿ" 


ವನ್ನ ಜೀವನಕ್ಕೊ ೦ದು ದಾರಿ ಮಾಡಿ. ಎಷ್ಟು ಹಣ ಖರ್ಚಾದ್ರೂ ್ಣ 
ಪರವಾಗಿಲ್ಲ, ಯಾವುದಾದರೂ ನಿಮ್ಮ ಪರಿಚಯದ ಅಸ ತ್ರೆಯಲ್ಲಿ ೫ 


| ಮಾಡಿಸಿ ನನ್ನ ಮರ್ಯಾದೆ ಉಳಿದರೆ ಸಾಕು” 


ಎಂತಹ ವಿಚಿತ್ರ ವಲ್ಲವೇ? ಇದು ಹೆಂಡ8ಿಯೇ ಗಂಡನೆ. ಯ ಗೆ | 


ಅಬಾರ್ಷನ್‌ ಮಾಡಿಸಲು ಮುಂದೆ ಬಂದಿದ್ದಾ ಫೆ ಇಬ್ಬ ರೂ 

| ಮಹಿಳೆಯರು ಬಬ್ಬ ನಿಂದಲೇ ಕಷ್ಟ ಕೊ ಳಗಾದವರು,. ಇವಳೇನೋ 

ಸದ್ಯದ ಪರಿಸ್ಥಿತಿಯಿಂದ ನಿವಾರಿಸಬಹುದು. ಆದರೆ ಆ ಹುಡುಗಿಯ 
ಗತಿ? | 


“ರಮಾ, ಅಬಾರ್ಷನ್‌ oe ಒಳ್ಳೆಯದಲ್ಲ. ಮಖ 


ಆ ಹುಡುಗಿಯ ಆರ್ಕೋಗ್ಯಕ್ಕೆ ತೊಂದರೆಯಾಗಬಹುದು ಅಲ್ಲವೇ? 


ನಾನು ಅಬಾರ್ಷನ್‌ಗೆ ವಿರೋಧಿ ಎಂದು ನಿನಗೆ ಗೊತ್ತಿಲ್ಲವೇ?” 
“ನೀವು ಇದಕ್ಕೆ ಒಪು ವುದಿಲ್ಲ ವೆಂದು ನನಗೆ ಗೊತ್ತು. ಆದರೆ. 
ನೀವು. ಈಗ ನನಗೆ ಸಹಾಯ. ಮಾಡಲೇಬೇಕು. “ಇದೊಂದು 
ಉಪಕಾರ ಮಾಡಿಧರೆ ನಿಮ್ಮನ್ನು ಜನ್ಮ ಜನಾ ಒಂತರದಲ್ಲಿ )್ಲಿಯೂ; 
ನಾನು ಮರೆಯುವುದಿಲ್ಲ. ಮೊದಲು ಆ ಹುಡುಗಿಯ ಬಳಿ ನೀವು ; 
“ನೀನು ಮೊದಲು" ಆ ಹುಡುಗಿಯನ್ನು ' 


ಈ ಹುಡುಗಿಯರು ಅದೆಷ್ಟು ಬೇಗ. ಗಂಡಿನ" ಮಾತಿಗೆ 
ಮರುಳಾಗಿ ಹಿಂದೆ ಮುಂದೆ. fle ತಮ್ಮದೆಲ್ಲ ವನ್ನು ಸ 
ಅಪಿ ೯ಸುತ್ತಾರಲ್ಲ. ಮದುವೆಯಾಗಿ ಮಕ್ಕ ಛಿವೆ ಎಂದು ತಿಳಿದೂ 


Pa 


ಪರನನವವವವನವನನಾನನವಾಾವಾವವವನವವನವವವವನವವವವವವವವವವವವವವವವವವ A 


' 


ಜದ ಬಸುರಿಯಾಗಿದುವಳಲ್ಲ ತನ್ನ ಜೀವನ ತಾನೇ ಹಾಳು" 


ಮಾಡಿಕೊಳ್ಳುತ್ತಿದ್ದ. 
ಸಾಯಂಕಾಲ ರಮಾ ಆ ಹುಡುಗಿಯನ್ನು ಕರೆತಂದಾಗ 


 ಠಮಾಳನ್ನು ಹೊರಗೇ ಕುಳಿತುಕೊಳ್ಳಲು ಹೇಳಿ ಆ ಹುಡುಗಿಯನ್ನು 


ಲಗ ಕರೆದೆ. ಇನ್ನು 17 ತುಂಬಿರದ ಈ ಹುಡುಗಿ ಸುಟ್ಟು ನೆ 


ಸ ನ "ನಿಂತಳು" ಬ | 
ಕ ಲತ್ಲೂ, ನನ್ನ ಹೆಸರೇನು?” ಎಂದು: ಕೇಳದ ತಕ್ಕ ನ 
ಅಳಲು ಪ್ರಾರಂಭಿಸಿದಳು. Me US 
“ಯಾಕಳ್ಲೇಯಾ 'ಸುಮ್ಮಿರು, ಈಗ ಅತ್ತು ಏನು 


ys: 


* 


ಪ್ರಯೋಜನ? ¥ 


“ನನಗೇನೂ We ನ ತಮ್ಮ sd 


ಇನಿ 


ಯಾವುದೇ ಕಾಯಿಲೆಯಿದೆಯೆಂದು ಹೇಳಿ ನನ್ನನ್ನೇ ಮದುವೆ 


'ಯಾಗ್ವೀನ್ನಿ ಅಂದ್ರು. ಅದಕ್ಕೆ ನಾನು. ಸ a, 


“ಎಂತಹ ಪೆದ್ದು ಹುಡುಗಿ ನೀನು? 'ರಮಾಳನ್ನು 
ನೋಡಿದೀಯಲ್ಲ. ಅವಳಿಗೆ. ಕಾಯಿಲೆಯಿರುವ ತರಹ" 
ಕಾಣಿಸ್ತಾ ಲ್ಲಾ? ನೀನು, ಚಿಕ್ಕ ಹುಡುಗಿ. ಅವನು ಬಣ್ಣ ದ ಬಟ್ಟೆ 
ತೊಡಿಸಿ ಜೊತೆಯಲ್ಲಿ ಸುತ್ತಾಡಿಸಿದ್ದಕ್ಕೆ! ಎಲ್ಲವನ್ನು ಅವನಿಗೆ 
"ಧಾರೆಯೆರೆದು ಬಿಟ್ಟೆ ಯಾ? ಅವನಿಗೋ ಈಗ 40"ವರ್ಷ. 


ನಿನಗಿನ್ನು 17 'ವರ್ಷ. ನೀನು ಅವನ ಮಾತನ್ನು" ನಂಬಿ. 


ಮದುವೆಯಾದೆ ್ರ ನನ್ನ ಭವಿಷ್ಯ ಏನಾಗುತ್ತೆ ಯೋಚಿಸು. ಅಕಸ್ಕಾ ತ್‌ 


ನೀನು ಅವನನ್ನೇ ಮದುವೆಯಾದ್ರೂ ಹೆಂಡತಿಯ ಸ್ಲಾ ನ್ಯ ಮಾನ: 


ಸಿಗುವುದಿಲ್ಲ. ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಸ ಮಾಡಿ ಮುಂದಿನ 


ನಿನ್ನ ಜೀವನವನ್ನು: ಬಂಗಾರ ಮಾಡಿಕೋ, 'ಅವನಿಗೆ' ನಿನ್ನ 


ಮೇಲಿರುವುದು " ಪ್ರೇಮವಲ್ಲ' ಕೇವಲ "ಕಾಮ" ಅದಕ್ಕೊಸ ರ . 


' ನಿನ್ನ ಇಡೀ ಬದುಕನ್ನು ಕತ್ತ: ಲಾಗಿಸಿಕೊಳ್ಳಬೇಡ”' ks 


“ಡಾಕ್ಸೆ, ನಾನು. ಚೆನ್ನಾಗಿ ಓದಿ ವಿದ್ಮಾ ವಂತಾಳಾಗೆಬೇಕು. 
ಮದುವೇನೊ ಬೇಡ, ಏನೂ ಬೇಡ ಆದರೆ... “ಅದರೆ” ಎಂದು 
ತಲೆತಗ್ಗಿಸಿ ನಿಂತಳು 


| ಏನು ಆದರೆ” ರ 
ಹಿ ಎರಡು ಸ ಮುಟ್ಟಾ ಗಿಲ್ಲ. ಸ 


ಫಿ ಮಾತ್ರೆ ತಂದುಕೊಟ್ಟರು. ಅದನ್ನು ತೆಗೆದುಕೊಂಡರೂ . 


ಆಗಲಿಲ್ಲ. ಸದ್ಯದ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿ. ನಿಮ್ಮ 
ಕಾಲು ಹಿಡಿದು ಬೇಡಿಕೊಳ್ಳು ತ್ತೆ ನೆ” ಹಾಗೆಯೇ ಮುಂದೆಬಾಗಿ' 
ಕಾಲು ಹಿಡಿದಳು. 


ht 


We “ಅದೆಲ್ಲ ಏನೂ ಬೇಡ ನಿಮ್ಮ ತಾಯಿಯನ್ನು ಕರೆದುಕೊಂಡು. 
| ಬಾ. ಅವರಿಗೆ ವಿಷಯ ತಿಳಿಸೋಣ” 


ಭಯ” ಬ | 
ಕ ಮೇಲಿನ, 


p ¥ 


ಕೆಟ್ಟ. ಅನುಭವವಾಗುಳಿಯುವುದಿಲ್ಲವೇ? ರಮಾಗೂ ಗಂಡನ: 
ಮೇಲೆ ಮೊದಲಿನ "ಪ್ರೀತಿ' ಹಾಗೆಯೇ ಇರಲು ಸಾಧ್ಯವೇ? ಆ 


ಹುಡಿಗಿಯ ತಾಯಿಗೂ ಜೀವನಡ ಕೊನೆಯುಸಿರಿನವರೆಗೂ ಚಿಂತೆ 


ಇದ್ದೇ ಇರುತ್ತ ದೆ. ಹಣ್ಣಿ ನ ದುರ್ಬಲತೆ ಅರಿತ ಗಂಡು ಹೇಗೆ 


ಆಟವಾಡುತ್ತಾನೆ ಮತ್ತು ವಂಚಿಸುತ್ತಾನೆ ನೋಡಿ; ಹುಡುಗಿಯರು | 
ಗಂಡಿನ ಕಾಮದ ಕಣ್ಣಿಗೆ ಬಲಿಯಾಗದಂತೆ ಎಚ್ಚರ ವಹಿಸ: 
ಬೇಕಲ್ಲವೇ? . 


;' ಮಿಡಾಗವಸುಂಧರಾ ಭೂಪತಿ, ಬೆಂಗಳೂರು 


'ಮಹಿಳೆಯರಿಗೆ ಸಂಬಂಧಪಟ್ಟ, ಹೆಚ್ಚು ಪ್ರಸ್ತುತವಾದ ವಿಷಯಗಳನ್ನು ಕುರಿತು ಮಾನಸ ಪತ್ರಿಕೆಯ ಮೂಲಕ ಓದುಗರೊಂದಿಗೆ 


ಸಂವಾದ ನಡೆಸುವ Rs 


ಪತ್ರಿಕೆ ರೂಪಿಸಿದೆ: ಮಹಿಳೆಯರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ದೈನಂದಿನ 


ಸಮಸ್ಯೆಗಳನ್ನು ಸೈದ್ಧಾಂತಿಕ ನೆಭೆಯನ್ನು ರೂಪಿಸುವುದು ಈ ಆಲೋಚನೆಯ ಉದ್ದೇಶ. ಈ ಬಾರಿ ಚರ್ಚೆ ಆರಿಸಿಕೊಂಡ 
ವಿಷಯ “ವಿವಾಹ ಮಹಿಳಿಗೆ ಭದ್ರತೆಯನ್ನು ನೀಡುತ್ತಿದೆಯೆ?' ಈ ವಿಷಯ ಕುರಿತು ಓದುಗರು ತಮ್ಮ ವಿಚಾರಗಳನ್ನು 


[ನಿಮ್ಮ ಕೈಬರಹದಲ್ಲಿ ಎರಡು ಪುಟಗಳಿಗೆ ಮೀರದಂತೆ] ಬರೆದು ಕಳಿಸುವುದರ ಮೂಲಕ ಚರ್ಚೆಯಲ್ಲಿ ಭಾಗವಹಿಸಿ, 


ಸ ಅರ್ಥಪೂರ್ಣಗೊಳಿಸಬೇಕೆಂದು ಕೋರುತ್ತೇವೆ. 


“ಸಂ. ಮೆಂಡಳೆ 


“ಅಯ್ಯೊ € ಬೇಡ ಡಾಕ್ಟ್ರೇ ಅವರ ಬಳಿ ಹೇಳಲು ನನಗೆ 


್ಲ ಪ್ರೀತಿಯಿಂದ ಇಷ್ಟೊಂದು ಸ 
ಮುಂದುವರೆಯಲು ಬಿಟ್ಟಿದ್ದರಿಂದ ಈಗೇನಾಗಿದೆ ಎಂದು ಅವರು 
ಬೈಯಲಿ” ಖಾರವಾಗಿ ನುಡಿದೆ. ನಂತರ. ಅವರ ತಾಯಿ ವಿಷಯ 
ತಿಳಿದು ಗೋಳಾಡಿದರು. ಆಸ್ಪತ್ರೆಗೆ ಕಳಿಸಿ ಅಬಾರ್ಷನ್‌ ಮಾಡಿಸಿ" 

| "ದ್ಲಾಯಿತು: ರಮಾಳೇ ಎಲ್ಲದಕ್ಕೂ ಹಣ ಖರ್ಚುಮಾಡಿ: 
ಆಸ್ಪತ್ರೆಯಿಂದ ಅವಳು ಮನೆಗೆ ಹೋಗುವವರೆಗೆ ಕಾಳಜಿಯಿಂದ - 
ಆ ಹುಡುಗಿಯನ್ನು ನೋಡಿಕೊಂಡಳು. ಇಲ್ಲಿ ಮೂರು ಜನರ 
' ವೈಢೆಯಿದೆಯಲ್ಲವೇ? ಆ ಹೆಡುಗೆಗೆ ಜೀವನಾದೈಿಂತ ಇದೊಂದು 


ಹೀನಯಾನ, ವಜ್ರಯಾನ, ಮಹಾಯಾನಗಳ ಮಧ್ಯೆಯೂ 


ಮಂದಸ್ಮಿತ ಬಮಿಯಾನ್‌ ಬುದ್ದ ಯುಗಗಳಿಂದ ನಿಂತೇ ಇದ್ದ " 
ಇಲ್ಲಿ ಆರ್ಯಾವರ್ತದಲ್ಲಿ 25 ಶತಕಗಳ ಹಿಂದೆ ಭಗವಾನ ಬುದ್ದ. 


ಳಿ ಮೌನನೋಟದಿಂದಲೇ ಅಹಂಕಾರವನ್ನು ಪುಡಿಪುಡಿ ಮಾಡಿದ್ದ 
ಅಲ್ಲಿ 'ಮತಾಂಧರ ದುಷ್ಠ ನೋಟಕ್ಕೆ. ಮದ್ದಿ ನಸ್ಟೊ (ಟಕ್ಕೆ 


ಸಗುನ ಈ ಪುಡಪುಡಿಯಾಗಿ ಬದ್ದ. ಜನಮನಪಲಿ ಎದ... 


೧ ರ 
ನೆಲದಲ್ಲಿ ತಾಲಿಬಾನ್‌ ದೆ ೇೇಷ ಬಾನಲ್ಲಿ ಅಮೆರಿಕನ್‌. 
ರೋಷ: 


Y; 


ಯುದ್ದ ಕೆ ಮೊದಲೇ ಮ ಗಿ ಘೀ ಬಮ ಬುದ್ದ A 
| ಆಗಬಹುದು ಅಬೆಷ್ಟೊ € ಸಲ ಬೂಮಿಯ ಮೇಲೆ ಯುದ: ಕ 


ಸದಾ ಅಮರನಾಗಿ ಅಂತಃಕರಣದಲ್ಲಿ ನಿಂತೇ ಇರುತ್ತಾ ನೆ ಬುದ್ಧ 


ಕ ಕೇಳಿ, ಬುದ್ದ ನಲ್ಲಿ ಸೋಲೆಂಬುದಿಲ್ಲ, 
ಯುದ್ದ ದಲ್ಲಿ ಗೆಲುವೆಂಬುದಿಲ್ಲ 
ಬಮಿಯಾನದ ಭಗವಾನ ಮತ್ತೆ. 
ಮಣ್ಣಲ್ಲಿ ಹೂವಾಗಿ ಅರಳಿದನಲ್ಲ! 


ಎಲ್ಲಿ ತೊರೆದಿದ್ದ ಬುದ್ಧ ಸುವಾಸನೆಯಾಗಿ ವಾಸವಾದ ಮನದಲ್ಲೇ 


ಆಫ್ಟಾನ್‌ ವೃದ್ಧನೊಬ್ಬ ಅರಿಯದೆ ಸಾಗಿದ್ದ ಬುದ್ಧನ ದಾರಿಯಲ್ಲೇ 


ಕೇಳಿದವರಿಗೆ ಮಾತ್ರ ಹೇಳಿದ: ಲಾಡೆನ್‌ ಬೇಡ, ಬುಷ್‌ ಬೇಡ, 


 -ಭಯೋತ್ಪಾದಕರೂ ಬೇಡ, ಯುದ್ಧೋನ್ಮಾದಿಗಳೂ ಬೇಡ ' 
'ನನಗೆ ಬೇಕು ಶಾಂತಿ, ಲೋಕದ ಜೀವಿಗಳಿಗೆಲ್ಲ. ಬೇಕು ಶಾಂತಿ" 


ವಿಶ್ವದೆಲ್ಲೆ ್ಲೆಡೆಯ ಒಳ್ಳೆ ಯದೆಲ್ಲ ರಸ್ಸ ಸೃಷ್ಠಿ ಗೆ ಮೂಲ ಕೇವಲ ಶಾಂತಿ. ಸ 


ಶಾಂತಿ ಆವರಿಸಿದಾಗ ಹೂಗಳರಳುವವು, ಕಾಯಿ ಕಣ್ಣಾ ) ಗುವವು 


ಹಿಮಶಿಖರದ ಸ ಪರ್ವತಗಳೆಲ್ಲ ಮಂದಹಾಸ 


 ಬೀರುವವು 


ಶಾಂತಿ.ಎದ್ದು ನಿಂತಾಗ ನಾವು ಹಾಯಾಗಿ ಕುಳಿತುಉಣಬಹುದು. 
ಹಾಲುಗಲ್ಲದ ಹಸುಗೂಸಿನ ನಗೆಯ ವಿಸ್ತಾರವನ್ನೂ ಅಳೆಯ 


ಬಹುದು. 


| ನನನನಾನಾನಾನಾಾಾವವವಾಾಾವವಷಔಓನವರನನಾವಾನಾನಾನಾಾಾಾವಾಾವಾ ಮಾನಸ / 16 ಸನನನಾವಾವವವವವವವವವವವನವವವವವವವವವವಾವವವವಾವಾವಾವವವವಾ 


fe 


 ಶಾಂತಿಇದ್ದಾಗ ನಾವು ಅಲೆಯಬೇಕಿಲ್ಲ, ಹೊಸ ನೆಲೆಯೂ ಬೇಕಿಲ್ಲ 


ಶಾಂತಿ ಎಲ್ಲವನ್ನೂ ತರುವುದು; ಯುದ್ಧದಲ್ಲಿ "ಯಾರಿಗೂ" 
ಸುಖವಿಲ್ಲ. ಈ ) ಸನ | 
; ) 

ಬಾಂಬಿಗೆ ಭಯವಿದೆ ಶಾಂತಿಯ ಮುಂದೆ ನಡಿಯಲು, 


'ಜೀವ ಹಿಡಿಯಲು 
'ಏಳಬೇಕಿಲ್ಲ ನಿರಾಶ್ರಿತರ ತಾಣಗಳು: 
ಕಾಶ ಮನೆಗಳ ರ 


ಬವ ಬದುಕ ಬಯಸಿದ್ದೆ ಖಿ ನೆನಪುಗಳೊಂದಿಗೆ, ' 
ಸುಖ ದುಃಖಗಳೊಂದಿಗೆ 

ಹಾಡುವ ಹಕ್ಕಿಗಳೊಂದಿಗೆ 
ಭೂಮಿಯೊಂದಿಗೆ-ಜೀವಕಾಯಿಯೊಂದಿಗೆ 


_ *- § 
$ 
[3 va 


| ಶಮಲಾಬಾಯಿ ತುಂಬಾ ಚುರುಕಾದ ಹೆಂಗಸು. ಕಷ್ಟಜೀವಿ. 


'» ಹತ್ತನೆಯ ತರಗತಿಯವರೆಗೆ ಓದಿದ 'ಆಕೆ ಪ್ರತಿಯೊಂದು 
' , ಕೆಲಸದಲ್ಲೂ ಅಚ್ಚುಕಟ್ಟು ಆಕೆಯ ಗಂಡ ಒಂದು ರಿಕಿತಿಯಲ್ಲಿ__ 


ಹುಂಬ. ಕಷ್ಟಪಟ್ಟು ದುಡಿಯದ ಆತ ಮೈಗಳ್ಳ. ಏನಾದರೂ 
ಸ ಒಂದು ಸುಳ್ಳು ಹೇಳಿಕೊಂಡೇ ಜೀವನ ನಡೆಸುತ್ತಿದ್ದ. 


ಕಮಲಾಬಾಯಿ ಸ ಸದಾ ನಗುನಗುತ್ತಾ, ಅಕ್ಕಪಕ್ಕ ೈದವರೊಡನೆ' 


ಜ್‌ ಮಾತನಾಡಿಕೊಂಡು ಮನೆಗೆಲಸದ ಜೊತೆಯಲ್ಲಿ ನಾಲ್ಕು ಕಾಸು 
ಸಂಪಾದನೆ ಮಾಡುವತ್ತ ಸದಾ 'ಯೋಚಿಸುತ್ತಿ ದ್ದ ವಳು. ಬೆಳಿಗ್ಗೆ 


ಎ ಆರು ಗಂಟೆಗೆ ಎದ್ದರೆ ರಾತ್ರಿ ಹನ್ನೆರೆಡಾದರೂ ಸರಿ ದುಡಿಯುವ" 
ಮಹಿಳ. ಎರಡು ಮಕ್ಕಳ ಸಂಸಾರ ತೂಗಬೇಕಾದುದರಿಂದ ಗಂಡನ - 
ಸಂಪಾದನೆಯನ್ನೇ ನೆಚ್ಚಿಕೊಂಡಿರಲು ಸಾಧ್ಯವಿಲ್ಲ. ಮನೆಗೆಲಸ. 
7 ಮುಗಿಸಿಕೊಂಡು ಮನೆಯಲ್ಲಿ ನಾಲ್ಕು ಕಾಸು ಸಂಪಾದನೆ ಮಾಡಲು | 
|: ಹಪ್ಪಳವನ್ನೇಕೆ ಉಜ್ಜಬಾರದೆಂದು ಮನೆಯಲ್ಲಿಯೇ ಹಪ್ಪಳ ' 
ಉಜ್ಜತೊಡಗಿದರು. ಒಂದು?ಕೆ:ಜಿ. ಹಪ್ಪಳ ಉಜ್ಜಿದರೆ 4 ರಿಂದ: 


5 ರೂ. ಸಿಗುತ್ತದೆ. ಪ್ರಾರರಿಭದಲ್ಲಿ ಕಷ್ಟ ವೆನಿಸಿದರೂ ಕ ಕ್ರಮೇಣ 
ಆ ಕೆಲಸದಲ್ಲಿ ನೈಪುಣ್ಯವನ್ನು ಗಳಿಸಿ 8 ರಿಂದ 12 ಕೆ.ಜಿ. ಹಪ್ಪಳ 
ಉಜ್ಜೆಲು ತೊಡಗಿದರು. ಒಂದು ತಿಂಗಳಲ್ಲಿ ಒಂದು ಸಾವಿರದಿಂದ 
: ಒಂದು ಸಾವಿರದ ಎಂಟುನೂರರವರೆಗೆ ಸಂಪಾದಿಸತೊಡಗಿದರು. 

ರಾತ್ರಿ ಹತ್ತು ಹನ್ನೊಂದು ಗಂಟಿಗೆ, ಮೈಕೈನೋವಿನಿಂದ, ಊಟಿ 
ಮಾಡಿ ಹಾಸಿಗೆಗೆ ತಲೆಕೊಟ್ಟು ನಿದ್ದೆ ಮಾಡುತ್ತಿರುವಾಗ ಮನೆಗೆ 
ಗಂಡನ ಆಗಮನ. ಈಕೆಗೂ ಮೈಯಲ್ಲಿ ಮುಳ್ಳು ಚುಚ್ಚಿದಂತ 
ನೋವು, ಮೈಕ್ಕೆ ಆಡಿಸದಷ್ಟು ಮೈಬಾರ. ಈಕೆ ಮೈ ಮುರಿಯುವ 
ಹಾಗೆ ದುಡಿದರೂ, ಗಂಡನಿಗೆ! ಹೆಂಡತಿಯ ಕರುಣೆ, 


: ಮಾನವೀಯತೆಯಿಲ್ಲ, ಆಕೆಯೇ ಎದ್ದು ಊಟ ಬಡಿಸಬೇಕು. ಊಟ. 


ಬಡಿಸುವುದಷ್ಟೇ ಅಲ್ಲ, ಆತನ ಊಟ ಮುಗಿಯುವವರೆಗೆ ಆತನ 
ಮುಂದೆ ಕುಳಿತಿರಲೇಬೇಕು. ಒಮ್ಮೊಮ್ಮೆ ತೂಕಡಿಕೆ ತಡೆಯ 
ಲಾರದೇ ಎದ್ದುಹೋಗಿ ಮಲಗಿಬಿಡುತ್ತಿದ್ದರು. ಬೆಳಿಗ್ಗೆಯಿಂದ 
ಒರದೇ ಸಮ ದುಡಿಯುವ ಜೀವ ಇನ್ನೇನು ಮಾಡೀತು? ಗಂಡ 
ಪಕ್ಕಕ್ಕೆ ಬಂದು ಮಲಗಿದಾಗ ರಾತ್ರಿ ಸೇವೆಯು ನಡೆಯಬೇಕು. 
ಇದಕ್ಕೆ ಸಮ್ಮತಿ ನೀಡದಿದ್ದಾಗ, ಬೆಳಿಗ್ಗೆ ಎಳುತ್ತಲೇ ಮನೆಯಲ್ಲಿ 
ಗುಡುಗು ಮಿಂಚು ಏತಕಾಲಕ್ಕೆ ಅಬ್ಬರಿಸುವುದು. "“ಲೇ ನಿನಗೆ 
ಕೊಬ್ಬು ಜಾಸ್ತಿ ಆಯ್ತು ಕಣೆ. ಗಂಡ ಅಂದ್ರೆ ಮರ್ಕಾದೆನೂ 


ಶ್ರೀಮನ್ನಾರಾಯಣನ ಕ್ಯಾಲೆಂಡ ರ್‌ £ 


ಜಃ ಮಾನಸ/!7 


. °° ಥಿಜಿವಿವೇದದಲ್ಲಿ 


SF ಗೌರವಾನೂ ಇಲ್ಲ. ಈ ನಡುವೆ ಸೆಂಪಾದಿಸ್ಲೀಯಾ ಅಂತ 


ಧಿಮಾಕು ಮಾಡ್ತೀಯ. ನಾನು ನೋಡ್ತಾನೆ ಇದ್ದೀನಿ. ಅದೆಷ್ಟು 


ದಿನ ನಾನು ಇಲ್ಲದೆ ಮಲಗ್ತಿಯೋ ನೋಡ್ತೀನಿ. ಇಲ್ಲಾ ಬೇರೆ. 


ಯಾರನ್ನಾದ್ರು ಸರಿ ಮಾಡಿಕೊಂಡಿದ್ದೀಯಾ” ರಾತ್ರಿ ನನ್ನ ಊಟ 


ಇನ್ನೂ ಮುಗಿಸಿಲ್ಲ "ಅಂತ, ಗೊತ್ತಿದ್ರು ಹೋಗಿ ನಿದ್ದೆ 


ಮಾಡಿದ್ದಿ (ಯಾ? ನೀನು ಹಿಂಗೆ. ಮಾಡ್ತಾ ಇರು ನಾನು 
ಇನ್ನೊಬ್ಬಳನ್ನು ಕಟ್ಟಿ ಕೊಂಡು ನಿಂಗೆ ಬುದ್ಧಿ ಕಲ್ಪಿ ಸೇವಿ. 


ಯಾವಾಗ್ಲೂ ಇದೇ ಮಾತು. ಕೇಳಿಕೇಳಿ ರೋಸಿ ಹೋಗಿತ್ತು. | 
ಆಕೆ ಒಂದು ದಿನ ತಮಾಷೆಗೆ ಎಂಬಂತೆ “ಯ್ತು ನೀವು 


ಇನೆ ್ಲಾಬ್ಬಳನ್ನು ಕಟ್ಟಿಕೊಳ್ಳಿ. ನಾನು: ಇನ್ನೊಬ್ಬನನ್ನು 


 ಕಟ್ಟೆಕೊಳ್ತೀನಿ” ಏನೇ ಇಷ್ಟು ಮುಂದೆ ಹೋಗಿಬಿಟ್ಟಿದ್ದೀಯಾ? 


ಪರ್ವಾಗಿಲ್ಲ ಕಣೆ ನೀನು, ನಾನು ಇನ್ನು ಸತ್ತಿಲ್ಲ ಕಣೆ. ನಿನ್ನನ್ನು 


ಹೊತ್ತುಕೊಂಡು ಹೋಗಿ ರೈಲ್‌ಹಳಿ ಮೇಲೆ ಮಲಗಿಸಿ, ಒಂದೇ " 
"ಕಾಲಲ್ಲಿ ನಿನ್ನ ಮೆಟ್ಟಿ ಹೊಸಕಿ ಹಾಕಿ, ಅಡ್ಡಡ್ಡ ಇಟ್ಟು “ಯಾವನ್ನೊ 
ಇಟ್ಟುಕೊಡಿದ್ದು, ನನಗೆ ಗೊತ್ತಾಗಿ ಹೋಯ್ತು ಅಂತ ಪ್ರಾಣ " 


ಕಳೆದುಕೊಂಡ್ಲು ಅಂತ ಪುಕಾರ್‌ ಹುಟ್ಟಿಸಿ ನಿ ಹುಷಾರ್‌ ಎಂದು 
'ಕೂಗಾಡಿದ್ದ. ಅಷ್ಟಕ್ಕೆ ಆಕೆ "ಥೂ' ಹೆಣ್ಣು ಜೀವವೇ, ಗಂಡು 
ಆಡಬಹುದು, ಅನ್ನಬಹುದು, ಮಾಡಲೂಬಹುದು, ಆದರೆ ಹೆಣ್ಣು 
ತಮಾಷೆಗಾದರೂ ನುಡಿಯಬಾರದು ಎಂದು ದಿನಪೂರ್ತಿ 


. ಅತ್ತಿದ್ದಳು. ನೊಂದಜೀವ ಗೆಳತಿಯೊಡನೆ, ನಾನು ಎಂತವಳು 


"ಅಂತ ಆತನಿಗೆ ಗೊತ್ತಿದೆ: ಇಷ್ಟು ವರ್ಷ ಆತನೊಡನೆ ಸಂಸಾರ 


ಮಾಡಿದೀನಿ. ಆತನಿಗೆ ಯಾವತ್ತು ವಂಚನೆ ಮಾಡಿದವಳಲ್ಲ. ನನಗೆ 


ಎಷ್ಟೇ ಮೈಕ್ಕೆ ನೋವಿದ್ದರೂ, ಆತನಿಗೆ ಸುಖ ಕೊಟ್ಟಿದ್ದೀನಿ ಎಂದು 
ಮುಮ್ಮಲ ಮರುಗಿದಳು. | 

ಇದಾದ ಕೆಲವು ದಿನಗಳ ನಂತರ ಆತ' ಒಂದು ದೊಡ 
ಕ್ಕಾಲೆಂಡರ್‌ನ್ನು ತಂದು ಗೋಡೆಗೆ ಹಾಕುತ್ತಾ, “ನೋಡೆ ದಿನಾ 
ಬೆಳಿಗ್ಗೆ ಎದ್ದು ಇದನ್ನೂ ನೋಡು. ಆಗಲಾದ್ರು ನಿನಗೆ ಗಂಡನ್ನ 
ಹೇಗೆ ನೋಡಿಕೊಳ್ಳಬೇಕು ಅಂತ ಬುದ್ದಿ ಬರುತ್ತೆ ಎಂದು 
ಕರೆಯುತ್ತಾನೆ. ಕೆಲಸ ಮಾಡುತ್ತಿದ್ದ ಆಕೆ ಹೊರಬಂದು ಗೋಡೆಯ 


ಮೇಲೆ ಹಾಕಿದ್ದ ಕ್ಯಾಲೆಂಡನತ್ತ ನೋಡುತ್ತಾಳೆ. ಆದಿಶೇಷನ ಮೇಲೆ. 


ಶ್ರೀಮನ್ನಾರಾಯಣ ಸುಖವಾಗಿ ಪವಡಿಸಿದ್ದಾನೆ: ಮಹಾಲಕ್ಷ್ಮಿ 
ನಾರಾಯಣನ: ಕಾಲುಬುಡದಲ್ಲಿ ಕುಳಿತು ಆತನ ಕಾಲುಗಳನ್ನು 
ಒತ್ತುತ್ತಿದ್ದಾಳೆ! | « 


3 


೬ 
ಕದಿ ಪ್ರತ್ನಿಗೇಗೆಲ್ಲಾ ನ ನ ತತ್ತೆಡಬಸಿದು ಬಸಿರೇ ಉಳಿಸಿ 
ಪಟಪಟ ಉತ್ತರಿಸಿದಳು  . ತೊಟ್ಟಿಲತೂಗಿದವಳು' 
ಶಾಲೆಗೆ ಹೋಗಿ ಮೂರಕ್ಷರ ಕಲಿಯದ | be ಎದುರಾಳಿಯ ಬತ್ತ ಛಿಕೆಯಲ್ಲಿ 
'ಇವೆಳ ಜಾಣ್ಮೆಗೆನಮ್ಮ "1: ಅಡಗಿಕುಳಿತಿದ್ದ ಬಾಣಗಳ 
.: ಸ್ನೇಹಿತರು ಸೋಜಿಗಗೊಂಡರು. ರ 'ಬರಿಗಣ್ಣಲ್ಲಿ ಸ್ಪ a 
' ಅವಳ ನೆನಪು, ಉತ್ತರದಲ್ಲಿ ಚಾಲಾಕಿ , ಸುಂಟರ ಗಾಳಿಯಲ್ಲಿ ತೂರಿ: ಬಿಟ್ಟ ಸವಳು” 


ಖಚಿತ ನಿಲುವು ಕಂಡು ಚಕಿತರಾಗಿದ್ದರು'ು ರ 
" ದಿವಳ ತೊಟ್ಟ ಲಂಗ ಉಟ್ಟ ಕಿರಿಗೆಯ ' | EE ಮ 


ಬಣ್ಣ ಚಿತ್ರಗಳ ಬಿಡಿಸಿ ಹೇಳುತ್ತಾ". ಕತೆಯೊಂದಿಗೆಸುಭದ್ರೆಯ ೪ 
ಕೊನೆಗೊಮ್ಮೆ ಬಂದು. ಸೇರಿದ್ದಳು. A  ವೈಥೆಯ ಕಟ್ಟಿ' ಹಾಡಿ . ಹ 
ಸೀರೆಯಕುಸುರಿಯಕಲೆಗೆ ೧ '' 'ಶೊರ್ಪನಖಯಕತೆಗೆ 

: ಅಪಳಸ್ಕೃತಿಹೆಲ್ಲಿ ಸೇರಿಹೋಗಿದ್ದ :: , 'ಮರುಹುಟ್ಟ ಕೊಟ್ಟವಳು ಎ 

' ಹಲವು ವಿಚಾರಗಳಿಗೆ ಕತ್ತರಿ ಹಾಕಿದ್ದ ಹ ತಾನೇ ನೇಯ್ದ ಉತ್ತರಾದೇವಿಯ | 
ಅದರ ಬಗ್ಗೆ ಕೆಣಕಿಕೇಳಿದೆ ನ ಮತ್ತೆಮತ್ತೆ ಪಲಕುತ್ತಾ. ರ 

ಅವಳ ಮುಖಲಬ್ಬುತ್ತಿರಲ್ಲ. ಡಿಟ್ಟಿತನದಲ್ಲಿ ಸ ತ: 

ಬಿರಿದ ತುಟಿಯಲಿ ಕಿರುನಗೆ ಸೂಸಿ ಸಂಗಾತಿಗಳ ಕೂಡಿ ಕಟ್ಟಿ 
4 ನ ಔತ್ನಗಳ ಬಚ್ಚಿಟ್ಟ ಸತ್ಯಕ್ಷಿ ನ ಸ ತಮ್ಮೊಳಗಿನ ಬೇನೆಗೆ" ಗ 
' ಸಾಕ್ಟಿಗಳಿಲ್ಲದಂತೆ ಮಾಡುವಅವಳ ಬೆಳಕ ಹಡಿಯಲು ತಾಕೀತು ಮಾಡುತ್ತಾ 
1. ತಂತ್ರಕ್ಕೆ ಎದುರಾಳಿ ಮುಗ್ಗ ರಿಸಿದ್ದು ಟು ನವ ಹೀರಿ ಜೀವ ಸ ಸೃಷ್ಟಿಸಿ ಸ 


ಇತಿಹಾಸ ಕೆಣಕುವ ಮುನ್ನ: ನ ೪ Se ಅಂಬೆಗಾಲಿಡಲು ಕಲಿಯುತ್ತಾ p 
ವರ್ತಮಾನಕ್ಕೆ ಚಿಂತಿಸುವಳು 0 ಜಟದಸ್ಪರ್ಧೆಗೆ ಹನಿರು ನಿಶಾನೆ 


ಭವಿಷ್ಯತ್ತಿನ ಬಗ್ಗೆ, ತಲೆಕೆಡಿಸಿಕೊಳ್ಳ ದವಳು | ಪಡೆದವಳು' 
ಅನ್ನ ಇಲ್ಲದ ಕಾಲಡಲ್ಲಿ: | ಅವಳು 
| ಬರೀ ಸೊಪ್ಪು ತಿಂದು ' Fe ನಿತ್ಯ ಇತಿಹಾಸಕ್ಕೆ ಸವಾಲಾಗಲು ಬಯಸಿದಳು. 

ತುಳಸಿ ನೀರ ಕುಡಿದು ಮಕ್ಕಳಿಗೆ ನ 
| ಒಂದಿಷ್ಟು ಗಂಜಿ ಕುಡಿಸಿ ಕಾಲ ನೂಕಿದವಳು | | | ಈ 
ದಾಯಾದಿಗಳ ಬೆಂಕಿಯ ಸೆರಗಲ್ಲಿ" y ದ ಮ 
A ಎ ದೌಡಾಆರ್‌. ಸುನಂದಮ್ಮ 
:ಗಂಡನ ಅಲೆದಾಟದಲ್ಲಿ ತನ್ನು, Ayn 

# ke ನ yk '“¥ | . 


ಸ EN ಹುಟ್ಟಿ ಬಿಳಿದ9ಿ ವರ್ಷದ 
 "ಶರೀಘಾ'ಳಿಗೆ ತನ್ನ ಹಳ್ಳಿಯಲ್ಲಿ ಸೈಕಲನ್ನೇರಿ ತಿರುಗಾಡುವ ಆಸೆ. 

ಅದೇ ಕನಸನ್ನು ಹೊತ್ತ ಶರೀಫಾಳಿಗೆ ವಿಮಾನದಲ್ಲಿ ಪರದೇಶಕ್ಕೆ 
ಹೋಗುವುದಕ್ಕಿಂತ ಹಿರಿಯದಾಗಿತ್ತು ಎಂದು ನೆನಪಿಸಿಕೊಳ್ಳುತ್ತಾಳೆ. 
ky ಶರೀಫಾ ತನ್ನ ಅಭಿಮಾನದ ಆಶ್ರಮಧಾಮ STEP’ ನಲ್ಲಿ 
ಕುಳಿತು ತನ್ನ ಬದುಕಿನ ಹಿಂದಿನ ಪುಟಗಳನ್ನು ತಿರುವುತ್ತಾಳೆ. . 
ಮಹಿಳೆಯರ ಉದ್ದಾ ರಕ್ಕಾಗಿಯೇ ತನ್ನ ಸಂಸ್ಥೆಯನ್ನು ಕೆಟ್ಟಿ ಬೆಳೆಸಿದ 
ಸಾಧನೆಯನ್ನು ಅದರ ಹಿಂಧಿನ ಅನುಭವದ ಕಟ್ಟುಗಳನ್ನು 
pn ಬಿಚ್ಚುತ್ತಾಳೆ. | 


> ಸುಖಿಸುವದಕ್ಕಿಂತ ಹೆಚ್ಚು "ಸಂತೋಷವನ್ನು, ಮಹಿಳೆಯರಿ ' 
ಗಾಗಿಯೇ ಅನೇಕ ಸಂಘ ಸಂಸ್ಥೆಗಳನ್ನು “ಪುಡುಕೊಟ್ಟೆ” ಜಿಲ್ಲೆಯಲ್ಲಿ -' 
-. ಹುಟ್ಟುಹಾಕಿ ಮಹಿಳೆಯರಿಗಾಗಿ: ವಸತಿ ಗೃಹಗಳು; ಅನಾಥ ' 
ನಿರ್ಗತಿಕ ಮಹಿಳೆಯರಿಗೆ ಆಶ್ರ ಯ” ನೀಡಿದ್ದಾಳೆ. ಅವಳೇ 
: ಹೇಳುವಂತೆ ಅಪರಾತ್ರಿಗಳಲ್ಲಿ ಬಸ್ಸಿಗಾಗಿ ಕಾಯ್ದು ನಿರಾಸೆಯಿಂದ 


5. ದುಚಿತ ಮಹಿಳೆಯರಿಗೊಂದು ಶಿಶ್ರಮ 


| ಸ ರ ಕೇವಲ ಉಪದೇಶವಲ್ಲ ರ 


ಅವಳೀಗ ಕೇವಲ ಸೈಕಲ್ಲನ್ನು ತುಳಿದು ಊರು ಸುತ್ತಿ 


ಯಾವದಾದರೂ ವಸತಿ ಗೃಹಗಳಲ್ಲಿ "ಆಶ್ರಯ ಕೇಳಿದಾಗ 


$ ಅವಳೊಬ್ಬ ದೇಹಮಾರಾಟಗಾರಳೆಂದೇ ತೀರ್ಮಾನಿಸಲಾಗುತ್ತವೆ. 
 ಅಜಕ್ಕೆ 'ಓಒಬ್ಬಂಟಿಗಳಾಗಿ ಇರುವ, ಮತ್ತು ತನ್ನತನ ಕಾಪಾಡಿ 


ಕೊಳ್ಳಲು, ವಿಚಾರ ಮಾಡಲು ಮಹಿಳೆಯರಿ ಗಾಗಿಯೇ ಶರೀಫಾ 
ಆಶ್ರಯ ಕಲ್ಲಿಸಿದ್ದಾಳೆ. pS 


ಶರೀಘಾಳ ವಿಚಾರಗಳೆಲ್ಲ ಅವಳ “STEP” ನಲ್ಲಿ ಸಾಕಾರ 
ರೂಪ ತಳೆದಿವೆ. 1989ರಲ್ಲಿ ಬಾಡಿಗೆಯ ನಿವೇಶನದಲ್ಲಿ ಅವಳ 
ಕಲ್ಪನೆಯ “ಆಶಯ' ದುಃಖಿತ ಮಹಿಳೆಯರಿಗಾಗಿ ಪ್ರಾರಂಭ 


' ವಾಯಿತು. ಶರೀಫಾ ಮತ್ತು ಅವಳ ಸಹವರ್ತಿಗಳು ಮಹಿಳೆಯರಿಗೆ 


ಸಂಬಂಧಿಸಿದ 1000ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಸೂಕ್ತವಾಗಿ 
ಪರಿಹರಿಸಿದ್ದಾರೆ, ವರದಕ್ಷಿಣಿ, ಅಂತರ್ಜಾತೀಯ ವಿವಾಹ, 
ಮದುವೆ ಇಲ್ಲದ ತಾಯಂದಿರು, ಘಟಸ್ಟೊ "ಟ ಅಕ್ರಮ ಸಂಭೋಗ 


. ಅಥವಾ ಒತ್ತಾ ಯದ ಸಂಬೋಗ ಅಲ್ಲ ದೇ ಮಾನಸಿಕ ದೈಹಿಕ 


ಹಿಂಸೆ, ಮದುವೆಯ ನಂತರದ ಮನಸ್ತಾಪಗಳು ಮತ್ತು 


' ದೂರವಾಗುವುದು, ಇತ್ಕಾದ ಹಿಂದುಳಿದ ಮಹಿಳೆಯರ, ಮುಸ್ಲಿಂ 


ಮಹಿಳೆಯರ ಸಮಸ್ಯೆಗಳಿಗೆ ಕೂಡ: ಶರೀಫಾಳ ಆಶ್ರಯದಲ್ಲಿ 


ee ನಲ್ಲಿ ಮಹಿಳೆಯರು ವಸ್ತುಗಳನ್ನು ಬಸ್‌ 
ನಿಲ್ಲಾ ಣಗಳಲ್ಲಿ ಮಾರಾಟ ಮಾಡುವುದಕ್ಕೂ ಇದ್ದ ಅನೇಕ ಬಗೆಯ 


ತೊಂದರೆಗಳನ್ನು ಕಂಡು ಮರುಕಗೊಂಡ ಶರೀಫಾ, ಅವರೆಲ್ಲ ರಿಗೆ" 


ಒಂದು ಸ್ಲಾ ಯಿ ಸ್ಟಾ ನವನ್ನು ಮತ್ತು ಸಮಾದಾನದಿಂದ ಕುಳಿತು. 


ವಿಚಾರ ವಿನಿಮಯ ಮಾಡಿಕೊಳ್ಳಲು, ಖರ್ಚು ವೆಚ್ಚಗಳನ್ನು ' 


ವ್ಯ ವಸ್ಥೆ ಮಾಡಿಕೊಳ್ಳಲು ವವಸ್ಥೆ ಮಾಡಿಕೊಟ್ಟಿದ್ದಾಳೆ. 
ಮಹಿಳೆಯರಿಗೆ ನಿರ್ದಿಷ್ಟವಾದ ಸ್ಥಾ ನಮಾನಗಳಿಲ್ಲ ದಾಗ 


a ಸ್ಟಾ ಯತ್ತ ತೆಯನ್ನು ಹೇಗೆ ಕಂಡುಕೊಳ್ಳಬಲ್ಲ ಳು? ಇದು 
4 ಶರೀಫಾಗಿರುವ ಪ್ರ ಶ್ನೆ. 


10 ಚ ಮಕ್ಕ ಛಲ್ಲಿ ah ಹುಟ್ಟಿದ ಶರೀಫಾ 


ಕನಸಿದೆ ಕಲ್ಲನ್ನು ಏರದೇ ಹೋದರೂ; ಅಲ್ಲೀಘಡದ ಮುಸ್ಲಿಂ 
ವಿಶ್ವವಿದ್ಯಾ ಲಯದಲ್ಲಿ “ಡಿಪ್ಲೋಮಾ ಇನ್‌ ಮಾನೇಜ್‌ಮೆಂಟ್‌” 


' ಮುಗಿಸಿದ್ದಾಳೆ. “ಅಖಿಲ ಭಾರತೀಯ” ಮಹಿಳಾ ಸಭೆಗೆ 


ಹ ಕಾರಳಾಗಿ ಪಾಟ್ಸಾಗೆ ಹೋದಾಗ, ಅಲ್ಲಿ ಅವಳಿಗೆ 


ಹೊಸ ಹೊಸ ಸಮಸ್ಯೆ ಗಳ. ಲೋಕವೇ ಕಣ್ಣಿಗೆ ಬಿತ್ತು. 


ಮಹಿಳೆಯಲ್ಲಿ ರುವ ದೇಶಾಭಿಮಾನೆ, ಅವರ ಮೇಲಿನ ದೌರ್ಜನ್ಯ 
ನೋಡಿದ ಕೇಳಿದ ಶರೀಪಾ ತನ್ನ ಗುರಿಯನ್ನು ಇನ್ನೂ 


ಗಟ್ಟಿಗೊಳಿಸಿಕೊಂಡಿದ್ದಳು. ಶರೀಫಾಳ ತಾಯಿ "ಹಲೀಮಾಬಿ' 


"ಮಹಿಳಾ ಪರವಾಗಿರದಿದ್ದರೂ ಅವಳ ಅಂತರ್ಯದಲ್ಲಿ ಅದು" 
ಹುದುಗಿತ್ತು. 


ತನ್ನ ಹತ್ತು ಮಕ್ಕಳನ್ನು ಗಂಡನ ದುಡಿತದ - 
ಸಹಾಯವಿಲ್ಲದೇ ತನ್ನದಾದ ಸ್ವಂತ ದುಡಿಮೆ ಮಾಡಿ ಸಾಕಿದುದನ್ನು 


ಶರೀಫಾ ನೆನಪು ಮಾಡಿಕೊಳ್ಳುತ್ತಾಳೆ. ಸ 


"ಇಂದು ಶರೀಫಾ 37 ವರ್ಷಗಳ ಪ್ರೌಢೆ. ತನ್ನ ತಾಯಿ, 
ತಂಗಿ'ಮತ್ತವಳ ಎರಡು ಮಕ್ಕಳಿಗೆ ಪಾಲಕಳಾಗಿದ್ದಾಳೆ. 1991ರಲ್ಲಿ. 
ಜಿಲ್ಲಾಧಿಕಾರಿಗಳು: ಶರೀಫಾಳ, ಪರಿಶ್ರಮಕ್ಕೆ 10 ಸೆಂಟ್‌ 
"ಭೂದಾನ ಮಾಡಿದ್ದರು. 5 ವರ್ಷಗಳಲ್ಲಿ STEP’ ಅಲ್ಲಿ 
ತಲೆ ಎತ್ತಿದೆ. ಸಾರ್ವಜನಿಕರಿಂದ ಸಹಾಯ ಹಸ್ತ ದೊರೆತು ಕಟ್ಟಡ 
ನಿಂತಿದೆ. ಅವಳ ಈ ಬೆಳವಣಿಗೆಯನ್ನು ಸಹಿಸದ ಅನೇಕರು 
ಇದೊಂದು ಹೊಸ ವೇಶ್ಮಾಗೃಹವೆಂದೂ ಕುಹಕವಾಡಿ 
ತ್ಯಾಜ್ಯವಸ್ತುಗಳನ್ನು ಅಲ್ಲಿ ಜಮಾಯಿಸುತ್ತಿದ್ದುದನ್ನು ಪರಿತಾಪ 


ದಿಂದ ಹೇಳುತ್ತಾಳೆ ಶರೀಫಾ, ಅಲ್ಲಿಗೆ ಬರುವ ಕಟ್ಟಡ ನಿರ್ಮಾಣ 


ಮಾವಾ ಮಾನಸ 1.19 ವಾನ್‌ 


ಮಾಡುವವರಿಗೂ ಅಡೆತಡೆ ಒಡ್ಡಿದುದನ್ನು ಕಹಿ ಅನುಭಎ' 


`ವೆನ್ನುತ್ತಾಳ. 


1999 ರಲ್ಲಿ ಸಮಾಜಕಲ್ಮಾಣ ಇಲಾಖೆಯಿಂದ ‘STEP’ | 


ಸಂಸ್ಥೆಗೆ “ದುರ್ಗಾಬಾಯಿ ದೇಶಮುಖ'' ಅವರ ಪುರಸ್ಕಾರ 


ದೊರೆತದ್ದು ಉಲ್ಲೇಖಾರ್ಹ. ಪ್ರ ಧಾನ ಮಂತಿ ಶ್ರಿಗಳಿಂದ" 
ಸ್ಥಳೀಯ ಅಧಿಕಾರಗಳ 


ಪುರಸ್ವ್ರಾ ರವನ್ನು ಸ್ನೀಕರಿಸಿದುದು ಸ 
:-ಕಣ್ಣ ನೆ ನು ತೆರೆಸಲಿಲ್ಲ. ಆದರೆ ಶರೀಫಾ ಆ ಹಣದಿಂದ ‘STEP’ 
ಗೆ ಮತ್ತೊಂದು ಮಜಲನ್ನು ಏರಿಸಿದ್ದಾ ಛ್ಲೆ, 


ಮ್ನ ದೊಡ್ಡ ದೊಡ್ಡ ಸಮಸ್ಕೆಗಳ ಬಗ್ಗೆ ಕಾಳೆಜಿ ತರಳ 


ಇದೆ. ಒಂಟಿಯಾಗಿ ಪ್ರವಾಸದಲ್ಲಿರುವ ಮಹಿಳೆಯರಿಗಾಗಿ ಅತೀ 
ಕಡಿಮೆ ವೆಚ್ಚದಲ್ಲಿ ಆಶ್ರಯ ಕೊಡುವ ಕೊಠಡಿಗಳ ನಿರ್ಮಾಣ, 


ಸಹಾಯದಲ್ಲಿ ವಸತಿಗೃಹ ನಡೆಸುವ ಯೋಜನೆಗಳು ಕೊಡ" 


SK 


ಮ ೦ ಮಹಿಳೆಯರಿಗಾಗಿಯೇ ತಿರುಚಿಯಲ್ಲಿ "ಸಾಯಾ' | 
ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದ್ದಾಳೆ. ಒಂದು ದಶಕದಿಂದ i} 
ಮಹಿಳಾ ಸಮಸ್ಯೆ ಪರಿಹಾರಗಳಲ್ಲಿ ಯೇ ಮುಳುಗಿದ ಶರೀಫಾ ಬೇರೆ" 
ಯಾರೊಬ್ಬರೂ ಈ ಸಮಸ್ಯೆ ಗಳತ್ತ ಗಮನಹರಿಸದಿರುವುದನ್ನು | 


ತುಂಬ ಕಟುವಾದ ಮಾತುಗಳಿಂದ ಹೇಳಿದ್ದಾ ಲ್ಲೆ: 


" ಇತ್ತೀಚೆಗಷ್ಟೇ ತಮ್ಮ ಸಂಘಟನೆಗೆ '12000 ಡಾಲರ. 


ಸಹಾಯವನ್ನು “ಹಾಶಿಂಗ್ರನ್‌”ನಿಂದ ಪಡೆಯುವ ಸಂತೋಷ 


ದಲ್ಲಿದ್ದಾಳೆ. ಆದರೆ ಸೆಪ್ಟೆಂಬರ 11ರ ಸಂಘಟನೆ ಅವಳ ಮುಸ್ನಿ g 
ಹೆಸರಿನಿಂದಾಗಿ ನಿರಾಸೆ ತಂದಿದೆ. ಆದರೆ ಶರೀಫಾ ಪೂರ್ಣ 


 ನಿರಾಶಳಾಗಿಲ್ಲ. ಮನುಷ್ಯರಲ್ಲಿ ಇನ್ನೂ ಮಾನವೀಯತೆ ಉಳಿದಿದೆ. 


ಇಂದಿಲ್ಲ ನಾಳೆ ತನ್ನನ್ನು ಸುರುತಿಸುವ ದಿನ. ಬಂದೇ ಬರುತ್ತೆ ದೆ | 


ಎನ್ನುತ್ತಾಳೆ 


ge ಷ್‌ ಮೂಲ: ಎಸ್‌, ಆನಂದ ' 
ಕನ್ನಡಕ್ಣಿ:-ಆರ್‌. ವಿಮಲ 


ಮಹಿಳೆಯರಿಗೆ ಇಸ್ಲಾಮಿಕ್‌ ಪಾರ್ಲಿಮೆಂಟಿನಲ್ಲಿ | 
ಪ್ರತಿನಿಧಿಸುವ ಹಕ್ಕು ಕೊಡಲು ಪಾಕಿಸ್ತಾನದ 
ಕೆಲವು ಹಕ್ಷಗಳು ತಯಾರಾಗಿವೆ. ಆದರೆ ಅವರು | 


. ಬುರ್ಕಾದಿಂದ ತಮ್ಮನ್ನು ಮುಚ್ಚಿಕೊಳ್ಳಬೇಕು. 
ಹಾಗೂ ಇಸ್ಲಾಂ ಧರ್ಮವನ್ನು ಆಚರಿಸುವಂತವ 
ರಾಗಿರಬೇಕು. 


ತೋಳ್ವೆಕ್ಕೆಯ ಅನುಬಂಧ ' 
‘| ಚಂದಿರನ ಎದುರಲ್ಲೇ ರಾಸ ಬಂಧ 


ಮಾನಸ 1/20 


ಗುಲ್‌ ಫೊಡರ್‌ ಮಾತಾಡಿದಾಗ 


ವಿನ್‌ ಜಲ 
ಕವನ ಬರೆವ ಹುಡುಗನ ಕರಾಮತ್ತು 
ಹೇಳುವೆನು ಕೇಳು ಅವನ ಮಸಲತ್ತು 


ಏನ ಹೇಳಲಿ ಹುಡುಗಿ ದಿನವೊಂದು 


ಹುಡುಗಿಯ ಕೂಡ ಅವನೆ ಲಲ್ಲೆಯ ಬೆಡಗು 


ಮೊನ್ನೆ ಪ ಪ್ರಕಟವಾದ ಕವನದಲಿ ಸೊಬಗು 


ಅದೆಷ್ಟು ಮೆಚ್ಚಿಕೊಂಡೆ ನೀನು ಮತ್ತೆ ಮತ್ತೆ 


, ಸಂಪಿಗೆ ಗುಲಾಬಿಗೆ ಶೇವಂತಿಗೆಯ ರೂಪಿಗೆ 


ಕೆಂದಾವರೆ ಕನ್ಸೈದಿಲೆ ಪಾರಿಜಾತದ ಸೊಬಗಿಗೆ 
ಕಲ್ಪನೆಗ್ಲೂ ಮೀರಿದಾ ಕನಸುಗಳ ಸರಮಾಲೆ 
ಣೆದೆಗೆದು ಬೆಸೆದಿಹನು ಮೋಸದಾ ಹುಸಿಲೀಲೆ 


ಏನ ಹೇಳಲಿ ಹುಡುಗಿ 4 
ಕವನ ಬರೆಯುವ ಹುಡುಗನ ಕರಾಮತ್ತು 
'ಕೇಳಿ ನೀನಿಲ್ಲೆ ಅತ್ತು ಬಿಡು ಒಮ್ಮೆ. 
.. ನಿನ್ನಂತಹತ್ತು ಹಲವರ ಹೃ ದಿವ" 
: ಖಾಲಿ ಮಾಡಿದ ಗೈ ರತ್ತು pi 


ಅದಾ ವ ಮೋಡಿಗೆ ಬೆರಗಾದಿರೋ ಮುಕಾಣೆ 
' ಮೊನ್ನೆ ಮೊನ್ನೆ ಯ ಬೆಳ್ಳಿ ೦ಗಳ ಹಗರಣ ಹ 


ಗೆಳೆತಿಯ ಗೆಳತಿಯೊಡನೆ ಚಕ್ಕಂದ 


“A 


ಎಚ್ಚರಿಸದೆ ನಾಗ ತಂಗಾಳಿ ಸೂಸಿ: ಎ 


ಮೆತ್ತನೆಯ ಹೂಗಳ ಮೆಲ್ವಾಸ ಹಾಸಿ. 
" `ಹೋಡಗಳ ಮರೆಯಲ್ಲಿ ಹುದುಗಿದ ' 


ಚಂದ್ರಮ ನಾಚಿ:ಹನಿಸಿದನು ನಾಲ್ಕು 
ಹನಿ ನೀರ, ..ನೀರೆ. ನೀ 
ಇನ್ನಾದರೂ ಬಿಟ್ಟು ಬಿಡು ಆ 


ನಿನ್ನ ಹುಚ್ಚು ಭ್ರಮೆ!! 


ಈ ನನ್ನ ನೆರಳ ಕೆಳಗೆ 


ಕಾಯುವ ಒಲುಮೆ .. 4 


ಕವನ ಬರೆವ ಹುಡುಗನಿಗಾಗಿ ' 


' ತೋರುವಾನಲಮೆ. . 


K 


# 
ps 


ಈ ನಾಡು ಪರಕೀಯರಿಂದ ಬಿಡುಗಡೆ ಪಡೆದು 54 ವರ್ಷಗಳು 
ಸಂದು ಹೋಗಿದೆ. ಅದರೆ ಮಹಿಳೆಯರಿಗೆ, ದಲಿತರಿಗೆ, ಬಡ 


| 4 ಜನರಿಗೆ ಎಲ್ಲಿದೆ ಸ ಸ್ವಾತಂತ್ರ್ಯ? ಗಾಂಧೀಜಿ. ಒಂದು ಮಾತು 


ಹೇಳಿದ್ದೆರು-“ಮಧ್ಯರಾತ್ರಿಯಲ್ಲಿ ಮಹಿಳೆ ಒಬ್ಬಳೇ ಯಾವ 


| ಹೆದರಿಕೆಯೂ ಇಲ್ಲದೆ ಯಾವಾಗ ಓಡಾಡಬಲ್ಲ ಳೋ'ಆವಾಗ 
ನಮಗೆ ಸಂಪೂರ್ಣ ಸ್ಥಾ ತಂತ್ರ ; ಸಿಕ್ಕಿದ ಹಾಗೆ” ಎಂದು. ಆದರೆ 


ಆಕೆಯ ಮೇಲಿನ ದೌರ್ಜನ್ಯ ದಿನೇ ದಿನೇ ಹೆಚ್ಚುತ್ತಿದೆ. 


( ಮಹಿಳೆಯೊಬ್ಬಳು ಒಂಟಿಯಾಗಿ ಜೀವಿಸುವುದೇ ಕಷ್ಟ ಕರವಾಗಿದೆ. 


ಆಕೆಯ ಸ್ವಾತಂತ್ರ ವನ್ನು ಹರಣ ಮಾಡುವ ಗುತ್ತಿ ಗೆ ಪಡೆದ ಜನರ 
ಸಂಖ್ಯೆ ನಮ್ಮ ನಾಡಿನಲ್ಲಿ ಹೆಚ್ಚುತ್ತಿದೆ. 


ಕೊಡಗಿನ ವಿರಾಜಪೇಟೆಯ ಮಡೆನೂರಿನಲ್ಲಿ ಕಳೆದ ಜೂನ್‌ 


14 ರಂದು ಗಿರಿಜನ ಹಾಡಿಗೆ ನುಗ್ಗಿ ದ ನಾಗರಿಕರೆನಿಸಿಕೊಂಡ ಜನ. 


ರಾಜು ಎಂಬವನ, ಪತ್ನಿ ಮತ್ತು ಮಗಳೆ ಮೇಲೆ. ಅತ್ಕ್ಮಾಚಾರ ' 
ನಡೆಸಿದರು, ರಾಜು ಇದನ್ನು 
:  ರಾತ್ರಿಯಾಗುತ್ತಿದ್ದೆಂತೆ ಬಹಳಷ್ಟು ಜನರ ಗುಂಪು ಪುನಃ ಹಾಡಿಗೆ ' 
ನುಗ್ಗಿ ರಾಜುವಿನ ಹೆಂಡತಿ ಮತ್ತು ಮಗಳ ಮೇಲ್ರೆ ಮತ್ತೊ ಮ್ಮೆ 


ಧೌರ್ಜನ್ಯ ವೆಸಗಿ ಕಾಡಿಗೆ ಒಯ್ದರು ಎನ್ನ ಲಾಗಿದೆ. 
fol ಘಟನೆಯ ನಂತರ ಹಾಡಿಯ ಇಡೀ RE 


ತೆಲ್ಲಣಗೊಂಡಿದೆ. ಗುಡಿಸಲಲ್ಲಿ ನಿದ್ದೆ ಹತ್ತದ ವಾತಾವರಣ" - 
ಸೃಷ್ಟಿಯಾಗಿದೆ. ಜಿಲ್ಲೆಯ ಮೂಲ ನಿವಾಸಿಗಳೆಂದು ಕರೆಸಿಕೊಳ್ಳುವ 


ಈ ಜನ ಪ್ರಾಕೃತಿಕವಾಗಿ ಸುಂದರವಾದ ಈ ನಾಡಿನಲ್ಲಿ ಕಾಡು 
ಪ್ರಾಣಿಗಳ ಶೌರ್ಯವನ್ನು "ಎದುರಿಸಿ ಸಾಹಸಮಯವಾಗಿ ಬದುಕು 


ಸಾಗಿಸುವವರು. ನಾಗರಿಕರೆಂದು ಕರೆಸಿಕೊಳ್ಳುವ ವರ್ಗದ ಕೆಲವು 


ವ್ಯಕ್ತಿಗಳ ಅನಾಗರಿಕ ಕ್ರೌರ್ಯಕ್ಕೆ, ಅಟ್ಟಹಾಸಕ್ಕೆ ಈ ಮೂಲ 
ನಿವಾಸಿಗಳು ಮುದುಡಿ ಹೋಗಿರುವುದು ದುರಂತ. 
ಈ ಮೇಲಿನ ಘಟನೆ ನಡೆದ ಬೆನ್ನಲ್ಲೇ ತಿರುಮಲೆ'ಸಮೀಪದ 


ಚೌಡುಗಟ್ಟೆಯಲ್ಲಿ ಅರಣ ವೀಕ್ಷಕಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
| ವಿಧವೆ ರಾಣಿ ಎಂಬಾಕೆಯ ಮೇಲೆ ಸಾಮೂಹಿಕ ಅತ್ಕಾಚಾರಲೆಸಗಿ 


ಕೊಲೆ ಮಾಡಲಾಯಿತು. 
ಬಳ್ಳಾರಿ ಜಿಲ್ಲೆಯ ವಣಿನೂರು ಗ್ರಾಮದ ದಲಿತ ಮಹಿಳೆ 


ವಾಗಿದೆ. 


ಪ್ರತಿಭಟಿಸಿದನೆನ್ನ ಲಾಗಿದು ಫು 


ಯನ್ನು ಬೆತ್ತಲೆಗೊಳಿಸಿ ಬೀದಿಯಲ್ಲಿ ಮೆರಣಿಗೆ ಮಾಡಲಾಯಿತು. 
1985 ರಲ್ಲಿ ಕುದುರೆ ಮೋತಿಯಲ್ಲಿ ನಡೆದ ಮಹಿಳೆಯರ ಬೆತ್ತಲೆ 


ಮೆರವಣಿಗೆ ದೌರ್ಜನ್ಯ ಎರ್ರಮ್ಮ ಛ ಪ್ರಕರಣದ ರೂಪದಲ್ಲಿ 
| ಮರುಕಳಿಸಿದೆ. ಸ 


ಮಹಿಳೆಯರ ಮೇಲಿನ ದೌರ್ಜನ್ಮ “ದಿನದಿಂದ ದಿನಕ್ಕೆ 


ಹೆಚ್ಚುತ್ತಿದ್ದು; ಕಾನೂನಿನ ವಿಫಲತೆ ಮತ್ತು ಸರೆಬಂಧಪಟ್ಟ 


ಅಧಿಕಾರಿಗಳ ಕರ್ತವ್ಯ ಲೋಪವೇ ಇದಕ್ಕೆ ಕಾರಣವಾಗಿದೆ. ನಮ್ಮ 


ಸಮಾಜದಲ್ಲಿ ಬೇರುಬಿಟ್ಟ ಕ್ರೂರತಕ್ಕೆ ಈ ಘಟನೆಗಳು ಪ ಪ್ರತ್ಯಕ್ಷ 
| ಸಾಕ್ಷಿಯಾಗಿವೆ. ಸ್ತ್ರೀಯರ ಮೇಲೆ ನಡೆಯುವ ಲೈಂಗಿಕ ಅತ್ಯಾಚಾರ 


ಪುರುಷ ಪ್ರಧಾನ ಮೌಲ್ಮಗಳ, ಪ್ರಭುತ್ವದ ಅಧಿಕಾರದ ಸಂಕೇತ. 


ಸ್ತ್ರೀಯರನ್ನು ಎರಡನೇ ದರ್ಜೆ ಪ್ರಜೆಯಾಗಿ ಹಾಗೂ 
ಅಸ್ಪಶ್ಮಳನ್ನಾಗಿ ನಮ್ಮ ಸಮಾಜ ಕಾಣುತ್ತಿರುವುದಕ್ಕೆ "ಇಂತಹ 
ಕ್ರೌರ್ಯಗಳು ಪ್ರತ್ಯ ಕ ಸಾಕ್ಷಿ ಯಾಗುತ್ತಿವೆ. 

ಇಂತಹ ಘಟನೆಗಳು ಸಂಭವಿಸಿದಾಗ ಆ ಪ್ರ ದೇಶದ ಅಧಿಕಾರಿ 


| ಗಳನ್ನು ಹೊಣೆಗಾರರನ್ನಾ ಗಿ ಮಾಡುವ ಹೇಳಿಕೆ ನೀಡಿ, ಸರಕಾರ 


ಸುಮ್ಮ ನಿರುತ್ತದೆಯೇ ಹೊರತು ಯಾವುದೇ pir 

, ವಿರುದ್ದವೂ ಕ್ರಮ ಕೈಗೊಂಡ ನಿದರ್ಶನಗಳಿಲ್ಲ. 
| ಜಯಶ್ರೀ ' 
ಕುಶಾಲನಗರ 


ಅರಸು 


ಕ್ಷಣ ಹೊತ್ತು ಹರಟೆ ಲಲ್ಲೆಯ ಸರಸ 
ಬಾಯ್ದಖಪ್ಪಿ ಮರುನುಡಿಯೇ ಕಲ್ಲೆದೆಯ ಅರಸ 


ಬಿರು ನುಡಿಯ ಕೆಂಡದಲಿ ಜಾಡಿಸಿ ಗೊರಸು 
ಕೆಟ್ಟ ಮಾತನು ಬಳಸಿ ಹೊರಿಸುವನು ಕಳಸ 


ಶ್ರೀಮತಿ ಕಲ್ಪನಾ ಭಟ್‌ 


Ws 


' ಹೊದಲಮಹಾಯುಡ್ಡ ಮುಗಿದ ನಂತರದ ದಿನಗಳವು. ಇಡೀ 


ಜಗತ್ತು 'ಹಣದುಃ ರಕ್ಕೆ ಸಿಕ್ಕಿ ತೊಳಲುತಿತ್ಸು. ಜಗತ್ತಿನ ಅತಿ 
ದೊಡ್ಡ ಪ್ರಜಾಪ್ರ ಭುತ್ವ 'ರಾಷ್ಟ್ರವೆನಿಸಿದ (ಆಗಿನ್ನೂ ಭಾರತ ' 
ಸ್ವತಂತ್ರವಾಗಿರಲಿಲ್ಲ) ಅಮೆರಿಕಾದ ಆರ್ಥಿಕ ಸ್ಥಿತಿ ಷೇರು 
ನ ಮಾರುಕಟ್ಟೆ ಯ ಅಭೂತಪೂರ್ವ ಕುಸಿತದಿಂದ ಪಾತಾಳಕ್ಕಿ ಛಿದಿತ್ತು. 
“ 1932 ರ ಒಲೀಪಿಕ್ಸ್‌ ಕೂಟವನ್ನು ಲಾಸ್‌ ಏಂಜಲೀಸ್‌ನಲ್ಲಿ 
 ನೆಡೆಸಬೇಕೆಂದು ನಿರ್ಧರಿಸಿದ್ದ ರೂ ಹಣಿದ ಕೊರತೆ, ಅಪಾರವಾದ 


' :' ನಿರುದ್ಕೋಗಮತ್ತು ಬಡತನದಿಂದ ದೇಶ ತತ್ತರಿಸಿತ್ತು..ಹಾಲೆಂಡ್‌ ' 


ಸೇರಿದಂತೆ ಹಲವಾರು ರಾಷ್ಟ್ರ ಗಳಿಗೆ: ಸ39ದ್ರ ಒಲಿಂಪಿಕ್ಸ್‌ ನಡೆಸಲು" 


ಸಾಧ್ಯವೇ. ಎಂಬ ಆಹ್ವಾನವನ್ನು ತೇಲಿಬಿಡಲಾಯಿತು. ಯಾರೂ 
_- ಅಂಥಸಾಹಕಕ್ಕೆ ] ಹಾಕಲು ತಯಾರಿರಲಿಲ್ಲ. ಆದರೂ ಒಲಿಂಪಿಕ್‌ 


ಚೈ ತನ್ಮ ಒಗ್ಗೂ ಡಿ ಲಾಸ್‌ ಏಿಂಜಲೀಸ್‌ "ಕೂಟವನ್ನು ಸಂಬಭ್ರ ಖು 
 ದೆಂದಲೇ ನಡೆಸಿತು. "ಒಲಿಂಪಿಕ್‌ ಇತಿಹಾಸದಲ್ಲಿ ಮೊದಲಬಾರಿಗೆ 
ಜಗತ್ತಿನಕ್ಷಿ ಕ್ರೀಡಾಪಟುಗಳೆಲ್ಲ ಒಂದೆಡೆ ಕಲೆಯುವಂತೆ ಮಾಡುವ 
ಒಲಿಂಪಿಕ್‌ ಗ್ರಾಮ ನಿರ್ಮಾಣದ ಪರಿಕಲ್ಪ ನೆ ಕುಡಿಯೊಡೆದು ಇಲ್ಲಿ 
ಸಾಕಾರ ಪಡೆಯಿತು. ಮೊಟ್ಟ ಮೊದಲಬಾರಿಗೆ ಸೆ ಸ್ವ ರ್ಧೆಗೆ ಆಗಮಿಸಿದ 
ಶ್ರೀಮಂತ ವರ್ಗದವರು, 'ರಾಜಕುವಸೆರರ ಜೊತೆ, ಗಾರೆ. 
ಕೆಲಸದವರು, ಬಡಗಿಗಳು, ರೆ ತರು ಬೆರೆತು ಒಟ್ಟೆ ಗೆ ಊಟ ಮಾಡಿ. 


ಭೇ ವರ್ಗ ಹಾಗೂ ವರ್ಣಭೇದ ನೀತಿಯನ್ನು ತೊಡೆದುಹಾಕಿ 


ಮಾನವೀಯತೆಯನ್ನು ಆರಾಧಿಸಿದರು: 


 . ಇಂಥಕರಿಣ ದಿನಗಳ ಹಿನ್ನೆ ಲೆಯಲ್ಲಿ ಬಿರುಗಾಳಿಯಂತೆ ಬಂದ 
ಮಿಲ್‌ ಡ್ರಿಡ್‌ ಡೈಡ್ರಿಕ್ಸ ಕ್ಸನ್‌ ಇಡೀ ಕ್ರೀಡಾಕೂಟಕ್ಕೆ ಹೊಸ ಬಗೆಯ, 
ಉತ್ಸಾಹ ತುಂಬಿದಳು. ಅವಳೊಂದು ಸಿಡಿಮದ್ದಿನ ಉಂಡೆ. ಅಷ್ಟೇ 
ಅಲ್ಲ. ಒಲಿಂಪಿಕ್ಸ್‌ ಕ್ರೀಡಾಕೂಟದಲ್ಲಿ ಮಹಿಳೆಯರ ಸಾಮರ್ಥ 
ಸ ವನ್ನು ಕಡೆಗಣಕಿಸುತ್ತಿ. ದ್ದ ನೀತಿಯನ್ನೇ ಬದಲಿಸುವಂತೆ ಮಾಡಿದಳು." 


| ಅವಳಿಂದಾಗಿಯೇ ಒಲಿಂಪಿಕ್ಸ್‌ನಲ್ಲಿ "ಮಹಿಳಾ ಕ್ರೀಡಾ ಚಟುವಟಿಕೆ 


ಸ್ಫೋಟ ಸಂಿತಿದು ಹೇಳಬಹುದು. | | 
19 14ರಲ್ಲಿ ಜನಿಸಿದ ಸಿಣ್‌ಡ್ರಿಡ್‌ ಬಲಾ ಡಡ ಕ್ಷ ನ್‌ಗೆ ಎಲ್ಲಾ ' 


so ಮಾನಸ 122 


ಕಂಡವನ್ನೊಬ್ಬ 


ಸ ನರರ ್ಸು, 
| ಬೇಸ್‌ಬಾಲ್‌ ಕಿ ಕ್ರೀಡಾ ಬದುಕಿನಲ್ಲಿ ಐವತ್ತ ಕ್ಕೂ ಹೆಚ್ಚಿನ 


'ಚಿಕ್ಕಾಸ್‌ ಜನರ ಮನೋಧರ್ಮದಂತೆ ಸಿಕ್ಕ ಸಿಕ್ಕ ಕ್ಲೆ ಸ ಗಳಲ್ಲಿ. 
| ದೊಡ್ಡ ದನ್ನು ಸಾಧಿಸುವ ತವಕ. 'ಹಾಗಾಗಿ ಅವಳ ಉತ್ಸಾಹಕ್ಕೆ 


ಬಾನೇ ಗಡಿಯಾಯಿತೆ. ಆಕೆಗೆ ಈಜು, ಕುದೆರೆ ಸವಾರಿ, ದೋಣಿ ' 
ಪಂದ್ಮ, ನೆಗೆತ, ಬಾಕ್ಸಿಂಗ್‌, ಕುಸ್ತಿ, ಆಟೋಟಗಳೆಲ್ಲ ಗ 
ಕರಗತವಾದವು. ನಡುವೆ ಬಿಡುವು ದೊರೆತಾಗ ಬೇಸ್‌ 

ಹಾಕಿ, ಸಾಕರ್‌, ಬ್ಯಾಸ್ಕೆಟ್‌ ಬಾಲ್‌ ಆಟಗಳನ್ನೂ : ಆಡೆ 4 Fe 
ಗಳಿಸಿದ್ದಳು. “ಇನ್ನೂ ಚೇಸರವೆನಿಸಿದರೆ ಬಿಲಿಯರ್ಡ್‌ | 
ಚೇಬಲ್‌ನಲ್ಲೂ. 'ಚಮತ್ಕಾ ರ" ತೋರಿಸಿ: ಬರುತ್ತಿ ದ್ಹೆಳು. 
ಗಾಲ್ಫ್‌ ಕೋರ್ಸ್‌ನಲ್ಲಿ ರಾಷ್ಟ್ರೀಯ ಚಾಂಪಿಯನ್‌ ಅಲ್ಲದೆ," 


'ವಿಶ್ವಚಾಂಪಿಯನ್‌ ಪಟ್ಟವನ್ನೂ ಗಳಿಸಿಕೊಂಡಿದ್ದಳು. 
ಆಡುಮುಟ್ಟದ ಸೊಪ್ಪಿಲ್ಲ, ಎನ್ನುವಂತೆ ಮೆಲ್ಲೆಡ್‌ ಆಡದ 


ಆಟವಿಲ್ಲ ಎಂಬಂತಾಗಿತ್ತು. ಇವೆಲ್ಲ ಿವುಗಳ ಜೊತೆಗೆ ಆಕೆ ಉತ್ತ. ಮ _ 
ಗ ಆಗಿದ್ದ ಳು ಅವಳ ಅಸಾಧಾರಣ ಪ್ರತಿಭೆಯನ್ನು | 
“ಬೇಬ್‌ ನೀನು ಆಡದ ಆಟವೇನಾದರೂ | 

ಇದೆಯೇ?” ಎಂದು ಕೇಳಿದ ಪ ಪ್ರಶ್ನೆಗೆ “ದೆ ನಾನು ಗೊಂಬೆಗಳ 


.. ಜೊತೆಗೆ ಆಡುವುದಿಲ್ಲ” ಎಂದಿದ್ದಳಂತೆ! 


ಅಮೆರಿಕಾದಲ್ಲಿ ಅದಾಗಲೇ ಬೇಬ್‌ರೂತ್‌ ಬೇಸ್‌ ಬಾಲ್‌ 4 
'"ಆಟಗಾರ್ತಿಯಾಗಿ "ಹೋಮ್‌ರನ್‌' ರಾಣಿಯೆಂದೇ ಖ್ಯಾತಿ * 
'ಬೇಬ್‌ರೂತ್‌ ತನ್ನ 'ಹದಿನೈದು ವರ್ಷಗಳ 


ದಾಖಲೆಗಳನ್ನು ಸ್ಥಾಪಿಸಿ ಬದುಕಿದ್ದಾಗಲೇ ದಂತಕತೆಯಾದವಳು. 


ಮಿಲ್ಪ್ರೆಡ್‌ ತನ್ನ ವೈವಿಧ್ಯಮಯ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾಗ ' 


ಬೇಬ್‌ರೂತ್‌ ಖ್ಮಾತಿಯ ಉತ್ತು ಂಗದಲ್ಲಿದ್ದಳು. ಕಿ ಕ್ರೀಡಾ ಪ್ರಿಯರು 
ಮತ್ತೊಬ್ಬ ಬೇಬ್‌ರೂತ್‌ ಅರಳುತ್ತಿರುವುದನ್ನು ಮಿಪ್ಪ್ರನಲ್ಲಿ ಕಂಡು : 


ಕೊಂಡು ಆಕೆಯನ್ನೂ ಮುದ್ದಿ ನಿಂದ ಬೇಬ್‌ ಎಂದೇ 


ಕರೆಯತೊಡಗಿದರು. ಮುಂದೆ ಆಕೆ ಬೇಬ್‌ ಡೈಡಿ ್ರಿಕ್ಸೈನ್‌ ಎಂದೇ 
ಖ್ಯಾತಳಾದಳು. ಗ 


| 1932ರ ಒಲಿಂಪಿಕ್ಸ್‌, ಕೊಟಕ್ಕೆ ws ಮುನ್ನ ವೇ ಬೇಬ್‌ | 


\ { 


ಪ್ರತಿಭಾವಂತ ಆಟಗಾರ್ತಿಯಾಗಿ ಮೆರೆದಿದ್ದಳು. ಅವಳ. 


ಸಾಧನೆಯಂತೂ ಅಪೂರ್ವ. 1932ರ ಜುಲೈನಲ್ಲಿ ಅಮೆರಿಕಾದಲ್ಲಿ 
ನಡೆದ ರಾಷ್ಟ್ರೀಯ ಮಹಿಳಾ ಚಾಂಪಿಯನ್‌ಷಿಷ್‌ನಲ್ಲಿ ಮಾಡಿದಳು. 
ಅದರಲ್ಲೂ ಇಲಿನಾಯಿಸ್‌ ತಂಡದಲ್ಲಿದ್ದ 22 ಕ್ರೀಡಾಪಟುಗಳು 
ಪ್ರತಿಯೊಂದು ವಿಭಾಗದ ಸ್ನ ಿರ್ಧೆಯಲ್ಲಿ ಅಪ್ರತಿಮರೆನಿಸಿ 
ಕೊಂಡಿದ್ದರು. ಅಮೆರಿಕಾದ ಎಂಪ್ಲಾಯಿಸ್‌ ಕ್ಕಾಷುಯಲ್ಬೀಸ್‌ 
ವಿಮಾ ಸಂಸ್ಥೆಯ ಏಕೈಕ ಪ್ರತಿನಿಧಿಯಾಗಿ ಬೇಬ್‌ ಅವರೆಲ್ಲವನ್ನೂ 
ಮಣಿಸಿದಳು. ಇಂಥದೊಂದು ಸಾಧನೆ ಪ್ರಪಂಚದಲ್ಲಿ ಮತ್ತೆಲ್ಲೂ 
ಸಂಭವಿಸಿಲ್ಲ. ಪ್ರಯತ್ನಿಸಿದರೆ ಯಾವುದೇ ಸ್ವರ್ಧೆಯನ್ನು ಗೆಲ್ಲಬಲ್ಲೆ 
ಎಂದು ಹೇಳುತ್ತಿದ್ದ ಬೇಬ್‌ ಮೊಟ್ಟಮೊದಲ ಯಂತ್ರ 
ಮಹಿಳೆಯೆನಿಸಿಕೊಂಡಳು. 

ಷೇರು ಮಾರುಕಟ್ಟೆ ಪತನದಿಂದ ಅಮೆರಿಕ 
ತತ್ತರಿಸುವುದನ್ನಾಗಲಿ ಒಲಿಂಪಿಕ್ಸ್‌ಗಿರುವ ಮಹತ್ವವನ್ನಾಗಲೀ 
ಅರಿಯದ ಬೇಬ್‌ ಡೈಡ್ರಿಕ್ಸನ್‌ ಲಾಸ್‌ ಏಂಜಲಿಸ್‌ ಕ್ರೀಡಾಂಗಣಕ್ಕೆ 


ಆಗಮಿಸಿದ ಕೂಡಲೇ "ನನ್ನ ಎಲ್ಲ ಎದುರಾಳಿಗಳನ್ನೂ ನಾನು ' 


ಸೋಲಿಸಲು ಬಂದಿದ್ದೇನೆ. ಹೌದು. ನಾನು ಯಾವ ಸ್ಪರ್ಧೆಯಲ್ಲಿ 
ಬೇಕಾದರೂ ಭಾಗವಹಿಸಬಲ್ಲೆ”” ಎಂದು ಪತ್ರಕರ್ತರೆದುರು ಅತುಲ 
ವಿಶ್ವಾಸದಿಂದ ಹೇಳಿದಳು. 


ಆದರೆ ಒಲಿಂಪಿಕ್ಸ್‌ ಆಗಿನ್ನೂ ಮಹಿಳೆಯರಿಗಾಗಿ ಸಂಪೂರ್ಣ 
ವೇದಿಕೆಯನ್ನು ಸಿದ್ದಪಡಿಸಿರಲಿಲ್ಲ. ಒಲಿಂಪಿಕ್‌ ಆಂದೋಲನವನ್ನು 
ಪುನರಾರಂಭಿಸಿದ ಕೂಬರ್ತಿಯೂ ಆಟದ ಜಗತ್ತಿನಲ್ಲಿ 
ಮಹಿಳೆಯರ ಪಾತ್ರ ಹಾಗೂ ಅವರ ಸ್ಥಾನಮಾನದ ಬಗ್ಗೆ 
ಚಿಂತಿಸಿರಲಿಲ್ಲ. ಮಹಿಳೆಯರು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವ 
ಬಗ್ಗೆ ಆತನಿಗೇನೂ ಒಲವಿರಲಿಲ್ಲ. ಅಂತಾರಾಷ್ಟ್ರೀಯ ಹವ್ಮಾಸಿ 
ಅಥ್ಲೆಟಿಕ್‌ ಒಕ್ಕೂಟದ ಭಾವನೆಯೂ ಮಹಿಳೆಯರ ಬಗ್ಗೆ 
ಪ್ರೋತ್ಸಾಹದಾಯಕವಾಗಿರಲಿಲ್ಲ. ದೊಡ್ಡ ಸ್ಪರ್ಧೆಗಳಲ್ಲಿ 
ಮಹಿಳೆಯರು ಭಾಗವಹಿಸುವುದಕ್ಕೆ ಇನ್ನೂ ಸಿದ್ದರಿಲ್ಲ ಎಂದು 
ಪರಿಗಣಿಸಿದ್ದ ಸಮಿತಿ ಕೇವಲ ಮೂರು ಸ್ಪರ್ಧೆಗಳಲ್ಲಿ ಮಾತ್ರ 
ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿತು. ಜಾವೆಲಿನ್‌ ಎಸೆತ, 
80ಮೀ ಹರ್ಡಲ್ಸ್‌ (ಈಗ ತೆಗೆದುಹಾಕಲಾಗಿದೆ) ಮತ್ತು ಹೈಜಂಪ್‌ 
ಸ್ಪರ್ಧೆಗಳಲ್ಲಿ ಬೇಬ್‌ ಈಗಾಗಲೇ ವಿಶ್ವದಾಖಲೆ ಸ್ಥಾಪಿಸಿದ್ದಳು. 
ಈಗ ಜಾವೆಲಿನ್‌ ಎಸೆತ ಮತ್ತು ಹರ್ಡಲ್ಫ್‌ನಲ್ಲಿ ಚಿನ್ನದ ಪದಕ 
ನೀಡಲಾಯಿತು. ಆದರೂ ಲಾಸ್‌ ಏಂಜಲೀಸ್‌ ಒಲಿಂಪಿಕ್ಸ್‌ನಲ್ಲಿ 


ಬೇಬೇ ಅಪ್ರತಿಮ ಆಟಗಾರ್ತಿಯೆಂಬುದನ್ನು ಪ್ರಸ್ತುತಪಡಿಸಿದಳು. 


ನ್‌್‌ ಮಾನಸ್‌ / 2 


1936ರ ಬರ್ಲಿನ್‌ ಒಲಿಂಪಿಕ್ಸ್‌ನಲ್ಲಿ ಪದಕಗಳನ್ನು 
ಕೊಳ್ಳಹೊಡೆಯುವ ಸಾಮರ್ಥ್ಯವಿದ್ದರೂ ಬೇಬ್‌ಗೆ ಪಾಲ್ಗೊಳ್ಳುವ 
ಅವಕಾಶ ಸಿಕ್ಕಲಿಲ್ಲ. ಒಲಿಂಪಿಕ್ಸ್‌ನ ಹವ್ಮಾಸಿ ನೀತಿ, ನಿಯಮಗಳು 
ಬೇಬ್‌ ಪಾಲಿಗೆ ಶಾಶ್ವತವಾಗಿ ಬಾಗಿಲು ಮುಚ್ಚಿದವು. 
ಯಾವುದೋ ಆಟೋಮೊಬೈಲ್‌ ಪ್ರಚಾರಕ್ಕೆ ಹೆಸರು ನೀಡಿ ಹಣ 
ಗಳಿಸಿದಳು ಎಂಬ ಕಾರಣಕ್ಕೆ ಅವಳು ಆಯ್ಕೆಯಾಗಲಿಲ್ಲ. 
ಇದರಿಂದ ವಿಚಲಿತಳಾಗದೆ ಬೇಬ್‌ ಹೊಟ್ಟೆಪಾಡಿಗಾಗಿ ವಾಡೆವಿಲಿ 
ನಾಟಕಗಳಲ್ಲಿ ದೊಂಬರಾಟ ಮಾಡುತ್ತಾ, ಹಾರ್ಮೊನಿಕಾ 
ನುಡಿಸುತ್ತಾ ಜೋಕ್‌ಗಳನ್ನು ಸಿಡಿಸುತ್ತಾ ಬದುಕು ದೂಡಿದಳು. 
ಕೆಲಕಾಲ ಟೈಪಿಸ್ಟ್‌ ಆಗಿಯೂ ಕೆಲಸ ಮಾಡಿದಳು. ಆಕೆ 
ಕ್ಕಾನ್ಸರ್‌ನಿಂದ 1956ರಲ್ಲಿ ಮಡಿದಾಗ ಕೇವಲ 42 ವರ್ಷ 
ವಯಸ್ಸು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅವಳ ಸಾವಿಗಾಗಿ 
ಕ್ರೀಡಾಪ್ರಿಯರು ಕಣ್ಣೀರು ಮಿಡಿದರು. ಆಕೆಯನ್ನು ಪ್ರಖ್ಯಾತ 
ಕ್ರೀಡಾಪಟು ಜಿಮ್‌ ಥೊರ್ಪೆಗೆ ಹೋಲಿಸುತ್ತಾರೆ. ಇಬ್ಬರೂ 
ಅಸಾಮಾನ್ಮ ಕ್ರೀಡಾಪಟುಗಳು. ಆದರೆ ಅವರು ಸರಿಯಾದ 
ಕಾಲದಲ್ಲಿ ಹುಟ್ಟಲಿಲ್ಲ. ಇಬ್ಬರೂ ಮಾಡಿದ ಸಣ್ಣ ತಪ್ಪಿಗೆ ಶಿಕ್ಷೆ 
ಅನುಭವಿಸಿದರು. ಡೈಡ್ರಿಕ್ಸನ್‌ ಆಡದ ಆಟವಿಲ್ಲ. ಅಥ್ಲೆಟಿಕ್ಸ್‌ನಲ್ಲಿ 
ರಾಜ್ಯಮಟ್ಟದ, ರಾಷ್ಟ್ರೀಯ ಮಟ್ಟದ, ಒಲಿಂಪಿಕ್ಸ್‌ ಕೂಟದ 
ದಾಖಲೆ ಸ್ಥಾಪಿಸಿದವಳು. ಎಲ್ಲಾ ಬಗೆಯ ಗಾಲ್ಫ್‌ 
ಚಾಂಪಿಯನ್‌ಷಿಪ್‌ ಗೆದ್ದವಳು. ತನ್ನ ದೈತ್ಯ ಪ್ರತಿಭೆಯನ್ನು 


ಪ್ರಜ್ವಲವಾಗಿ ಉರಿಸಿ ಬಹುಬೇಗನೆ ಬದುಕಿಗೆ ವಿದಾಯ 
ಹೇಳಿದವಳು. ಮತ್ತೊಬ್ಬ ಬೇಬ್‌ ಹುಟ್ಟಿಬರುವುದು ಎಂದೋ! 


ಕೃಪೆ : "ಭುವನದ ಬೆಡಗು 
ಕ. ಪುಟ್ಟಸ್ವಾಮಿ 


ಮಾನಸ ಬಳಗದಸದಸ್ಕರು ಪ್ರತಿ2ನೇ ಶನಿವಾರದಂದು 
ರವೀಂದ್ರ ಕಲಾಕ್ಷೇತ್ರದ ಸಂಸ ಬಯಲು 
ರಂಗಮಂದಿರದ ಬಳಿ ಸಮಯ ಸಂಜೆ 4 ಲಿಂದ6 
ಗೊಂಟೆಗಳವರೆಗೂ ಸಭೆಸೇರುತ್ತೇವೆ ಮಾನಸ ಬಳಗದ 


ಸದಸ್ಯರನ್ನು ಸಂಪರ್ಕಿಸಲು ಇಚ್ಛಿಸುವವರು ಇಲ್ಲಿ 
ಭೇಟಿಯಾಗಬಹುದು. 


“ಸಂಪಾದಕೀಯ ಮಂಡಳಿ 


190 09S - evap 


ಲಾಲಭೀಲೀ 
೬ನ ಣಂ 


pg 
: ಜಿ 


57’ 


dILIVW QILNNdd 


1S0d- AOO4 | ಸ L002/682Z/308/VA/OWdD ‘ON QIN 


ಪಿಲಿಂಯಿ "೦೫ | 
‘To 001 : You Fos 
ಆ ೧೮ : ಉಲಂಣ ೨೪ 


uo "ದ ೧ೀಂಂ ಸಹಗ Se 


ಐಡಿ ಉಂ 'ಅುಔೌಂರಾಲ ಲಂಧಣಜಂರಂಬ ಲಂಣ he couco% ‘peu Reowgnes Ue 


“© 


೧ಲೀಲೀಂಣಂಂ ರಿಣದ ಆಲಂಣ ಭಂಲೀಲೀಲಂಣ 'ಹೀಲಾಣ ಉಂಬ ಇಂಬ 2೨30೧ ಎಲಾಲ ooo ee UR 
‘Re Pros ಂ೧RಜಐN ಇಂಉಕಿNದ Hou Leos osx poor eo 2 ಕರೀ 


ಮಾನಸ 1/24 


